


ಆಶಿಷ್‌ ರಾಯ್‌ ಚೂರ್‌ 





ಉಚಿತವಾದ ಹಂಚಿಕೆಗಾಗಿ ಮಾತ್ರ 

ಮುದ್ರಣ ಮತ್ತು ಹಂಚಿಕೆ: ಆಲ್‌ ಪೀಪಲ್ಸ್‌ ಚರ್ಚ್‌ ಮತ್ತು ವರ್ಡ್‌ ಔಟ್‌ ರೀಚ್‌, ಬೆಂಗಳೂರು 
ಪ್ರಥಮ ಪ್ರತಿ: ಡಿಜಿಟಿಲ್‌ ಬಿಡುಗಡೆ ಮೇ 2021 

ಕನ್ನಡಕ್ಕೆ ಭಾಷಾಂತರಿಸಿದವರು: ರವಿಕುಮಾರ್‌ dO. 

ಮುಖಪುಟಿ ಮತ್ತು ವರ್ಣವಿನ್ಯಾಸ:ಕರುಣಾಜಿರೋಮ್‌, 23; G08" ಡಿಸೈನ್ಸ್‌ 


Contact information: 

All Peoples Church& World Outreach, 
#319,2"¢ Floor, 7" Main, HRBR Layout, 

2" Block, Kalyan Nagar, Bangalore 560043 
Karnataka INDIA 


Phone:+91-80-25452617 
Email:bookrequest@apcwo.org 
Website:apcwo.org 


Unless otherwise indicated, all Scripture quotations are taken from the Holy 
Bible, New king lames Version. Copyright @1982 by Thomas Nelson, inc., Used 
by permission. All right reserved. 

Scriptures marked as"(MSG)" are taken from THE MESSAGE: The Bible in 
Contemporary Language copyright 2002 by Eugene H. Peterson. 

Scripture marker as” (GNB)” are taken from the GNB-Second Edition ©1992 by 
American Bible Society Used by permission. 


ಉಚಿತ ವಿತರಣೆಗಾಗಿ 

ಈ ಪುಸಕದ ಉಚಿತ ವಿತರಣೆಯು ಆಲ್‌ ಪೀಪಲ್ಸ್‌ ಸಭೆಯ ಸಭಿಕರು, ಪಾಲುಗಾರರ ಹಣಕಾಸಿನ 
ನೆರವಿನ ಮೂಲಕ ಸಾಧ್ಯವಾಗಿದೆ. ಇಂತಹ ಉಚಿತ ಪುಸ್ತಕ ಪ್ರಕಾಶನದ ಮೂಲಕ clo) 
ಸಮೃದ್ಧಿ ಹೊಂದಿದ್ದರರೆ ಆಲ್‌ ಪೀಪಲ್ಸ್‌ ಸಭೆಯ ಪ್ರಕಾಶನಗಳ ಉಚಿತ ವಿತರಣೆ ಮತ್ತು 
ಮುದ್ರಣಗಳಿಗೆ ಹಣಕಾಸಿನ ಸಹಾಯ ವೀಡುವಂತೆ ನಿಮ್ಮನ್ನು ಆಹ್ಮಾನಿಸುತ್ತೇವೆ. 
ವಂದನೆಗಳು! 


ಮೇಲಿಂಗ್‌ ಪಟ್ಟೆ ಉಚಿತ ಹೆಚ್ಚುವರಿ ಪುಸಕಗಳಿಗಾಗಿ 

ಹೊಸ ಪುಸ್ತಕಗಳು ಮುದ್ರಣವಾದಾಗ ಅವುಗಳನ್ನು ಪಡೆದುಕೊಳ್ಳಲು ದಯವಿಟ್ಟು ನಿಮ್ಮ 
ಸರಿಯಾದ ಅಂಚೆ ವಿಳಾಸ ಮತ್ತು ಯಾವ ಭಾಷೆಗಳಲ್ಲಿ ಪುಸ್ತಕಗಳು ಬೇಕೆಂಬುದನ್ನು 
ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನಾವು ನಿಮ್ಮ ಸಭೆಯಲ್ಲಿ ಸತ್ಯವೇದ ಅಧ್ಯಯನ ಗುಂಪು, 
ಸತ್ಯವೇದ ಶಾಲೆ, ಸೆಮಿನಾರ್‌ ಮುಂತಾದವುಗಳಿಗಾಗಿ ಹೆಚ್ಚಿನ ಪುಸ್ತಕಗಳನ್ನು ಕಳುಹಿಸಲು 
ನಾವು ಸಂತೋಷವುಳ್ಳವರಾಗಿದ್ದೇವೆ. ನಿಮಗೆ ಎಷ್ಟು ಪುಸ್ತಕಗಳು ಬೇಕೆಂಬುದನ್ನು ನಮಗೆ 
ತಿಳಿಸಿರಿ. ನಾವು ಅವುಗಳನ್ನು ನಿಮಗೆ ಕಳುಹಿಸುತ್ತೇವೆ. 

(Kannada Book -Redemptive Heart of God) 


ದೇವರ ವಿಮೋಚನಾ ಹೃದಯ 


ಎಂದಿಗೂ ಬಿಡದ ಪ್ರೀತಿ 


BOT 1 
1.ದೇವರು ಸ್ವಭಾವದಲ್ಲಿ ವಿಮೋಚಕನಾಗಿದ್ದಾನೆ.................. 3 
2.ದೇವರ ವಿಮೋಚಕ ಕೆಲಸದ ಸ್ಥಭಾವ......... ಯಯಾ 16 


3.ದೇವರ ವಿಮೋಚನಾ ಪ್ರಕ್ರಿಯೆಯಲ್ಲಿ ಮುಖ್ಯ ಅಂಶಗಳು........ 31 


ದೇವರ ವಿಮೋಚನಾ ಹೃದಯ 


ಪೀಠಿಕೆ 


ನಮ್ಮ ಜೀವನದಲ್ಲಿ ವಿಷಯಗಳು ತಪ್ಪಾದಾಗ ನಾವು ಏನು ಮಾಡಬೇಕು? ಒಳ್ಳೆಯ 
ಸಂಗತಿಗಳು ಇದಕ್ಕಿದ್ದಂತೆ ಕಟ್ಟಿದಾಗಿ ತಿರುಗುತವೆ ಮತ್ತು ನಾವು 
ಊಹಿಸಿಕೊಳ್ಳದಿದ್ದಕ್ಕಿಂತಲೂ ಕೆಟ್ಟಿದಾಗಬಹುದು. ಇದು ಜೀವನದ ಒಂದು ಅಥವಾ 
ಹೆಚ್ಚಿನ ಕ್ಲೇತಗಳಲ್ಲಿ ಆಗಬಹುದು. ಅದು ನಮ್ಮ ಹಣಕಾಸು ಕುಟುಂಬ, ಮಕ್ಕಳು, 
ವೃತ್ತಿ, ವ್ಯಾಪಾರ ವ್ಯವಹಾರ, ಸೇವೆ ಅಥವಾ ಇತರೆ ಕ್ಷೇತ್ರದಲ್ಲಿ ಆಗಿರಬಹುದು. ಜೀವನ 
ಮತ್ತು ತಪ್ಪಾದ ಸಂದರ್ಭಗಳನ್ನು ನಾವು ಹೇಗೆ ನೋಡಬೇಕು? ಅದೇ ರೀತಿಯಾಗಿ, 
ನಮಗೆ ತಿಳಿದಿರುವ ಜನರ ಜೀವಿತಗಳಲ್ಲಿ ಅಥವಾ ಸಹಾಯಕ್ಕಾಗಿ ನಮ್ಮ ಬಳಿಗೆ 
ಬರುವವರ ಜೀವಿತದಲ್ಲಿ ವಿಷಯಗಳು ತಪ್ಪಾದಾಗ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ? 


ದೇವರ ಹೃದಯವು ಪ್ರಾಕೃತಿಕವಾಗಿ ವಿಮೋಚಕವಾಗಿದೆ. ದೇವರು 
ಪ್ರಾರಂಬಿಸಿರುವುದನ್ನು ಎಂದಿಗೂ ಬಿಟ್ಟು ಬಿಡುವುದಿಲ್ಲ. ಮೌಲ್ಯವನ್ನು ಲೆಕ್ಕಿಸದೇ 
ಆತನು ಪ್ರೀತಿಸುತ್ತಾನೆ ಮತ್ತು ಸಂಪೂರ್ಣವಾಗಿ ರಕ್ಲಿಸುತ್ತಾನೆ. ದೇವರು ಯಾವಾಗಲು 
ವಿಮೋಚಿಸಲು ಮತ್ತು ವಿಷಯಗಳನ್ನು ತನ್ನ ಬಳಿಗೆ ಹಿಂತಿರುಗಿ ತರಲು 
ಹುಡುಕುತ್ತಾನೆ. ನಾವು ಆತನಂತಿರಲೂ ಕರೆಯಲ್ಬಟ್ಟೆದ್ದೇವೆ ಮತ್ತು ನಮ್ಮ ಜೀವಿತದ 
ಪರಿಸ್ಥಿತಿಗಳು ಮತ್ತು ನಾವು ಎದುರಿಸುವ ತೊಂದರೆಗಳಿಗೆ ನಮ್ಮ ವಿಧಾನವು 
ವಿಮೋಚನೆಯಾಗಿರಬೇಕು. 


ಈ ಅಧ್ಯಯನದಲ್ಲಿ, ದೇವರ ವಿಮೋಚನೆಯ ಹೃದಯವನ್ನು ಸೆರೆಹಿಡಿಯುವುದು 
ಮತ್ತು ಅರ್ಥಮಾಡಿಕೂಳ್ಳವುದು ನಮ್ಮ ಗುರಿಯಾಗಿದೆ. ಆದ್ದರಿಂದ ಆತನ 
ವಿಮೋಚನ ಕಣ್ಣಿನೊಡನೆ ಜೀವಿತದ ಪರಿಸ್ಥಿತಿಗಳನ್ನು ನೋಡುವುದನ್ನು 
ಕಲಿಯಬಹುದು ಮತ್ತು ಹಾಗೆಯೇನಮ್ಮ ಸ್ವಂತ ಜೀವಿತಗಳಲ್ಲಿ ನಮ್ಮ 
ಸುತಮುತ್ತಲಿನವರುಗಳ ಸಂಗತಿಗಳಿಗಾಗಿ ಆತನ ವಿಮೋಚನ ಪ್ರಕ್ರಿಯೆಯಲ್ಲಿ 
ದೇವರೊಂದಿಗೆ ಜೊತೆಕೆಲಸದವರಾಗಿರುವುದನ್ನು ಕಲಿಯಬೇಕು. 


ಸ್ಥಾನಿಕ ಸತ್ಯ ಮತ್ತು ಪ್ರಾಯೋಗಿಕ ಕೆಲಸಗಳು 


ಎಲ್ಲಾ ಜನರಿಗೆ ವಿಮೋಚನೆಯ ಒದಗಿಸಲ್ಪಟ್ಟಿದೆ ಮತ್ತು ಶಿಲುಬೆಯ ಮೇಲೆ 
ಪೂರ್ಣಗೊಂಡ BANS ಕಾರ್ಯದ ಮೂಲಕವಾಗಿ ಎಲ್ಲಾ ಸಂಗತಿಗಳು 
ಒದಗಿಸಲ್ಬಟ್ಟೆವೆ. ವಿಶ್ಕಾಸಿಗಳಾಗಿ, ನಾವು BAD ರಕದಿಂದ ವಿಮೋಚಿಸಲ್ಪಟ್ಟೆದ್ದೇವೆ. 
ಕ್ರಿಸನಲ್ಲಿ ನಾವು ವಿಮೋಚನೆಗೊಂಡಿದ್ದೇವೆ ಮತ್ತು ಅಂಧಕಾರದ ಬಲಗಳಿಂದ 
ಬಿಡುಗಡೆಗೊಂಡಿದ್ದೇವೆ ಮತ್ತು ದೇವರ ಸ್ವಂತ ಪ್ರೀತಿಯ ಮಗನ ರಾಜ್ಯಕ್ಕೆ 
ಅನಮುವಾದಿಸಲ್ಬಟ್ಟೆದ್ದೇವೆ. ಸೈತಾನನಿಗೆ ಇನ್ನೂ ನಮ್ಮ ಮೇಲೆ ಯಾವುದೇ ಹಕ್ಕಿಲ್ಲ. 
ನಮ್ಮ ಆತ್ಮ, ಪ್ರಾಣ, ಶರೀರವು ಕಿಯದೊಡನೆ ಕೊಳ್ಳಲ್ಪಟ್ಟೆವೆ ಮತ್ತು ನಾವು ದೇವರಿಗೆ 


ದೇವರ ವಿಮೋಚನಾ ಹೃದಯ 


ಸೇರಿದವರು. ನಮ್ಮ ವಿಮೋಚನೆ, ಕ್ರಿಸನಲ್ಲಿನ ನಮ್ಮ ಸ್ಥಾನದ ಮೂಲಕವಾಗಿ 
ಸ್ಮಾಪಿಸಲ್ಪಟ್ಟೆದೆ ಮತ್ತು ಪೂರ್ಣಗೊಂಡ ಕೆಲಸವಾಗಿದೆ. 


ಹೇಗಾದರೂ, ಭೂಮಿಯ ಮೇಲೆ ನಮ್ಮ ಜೀವಿತವನ್ನು ಜೀವಿಸುವಾಗ ಅನೇಕ 
ಸಂಗತಿಗಳು ದೇವರ ರಚನೆ, ಗುಣಮಟ್ಟ ಮತ್ತು ಉದ್ದೇಶಕ್ಕ 
ಸಮಾನಾಂತರವಾಗಿರುವುದಿಲ್ಲ. ಭೂಮಿಯ ಮೇಲೆ ನಮ್ಮ ಜೀವಿತಗಳ ಎಲ್ಲಾ 
ಕ್ವೇತ್ರಗಳು ಸ್ಪರ್ಶಿಸಲು, ಪರಿವರ್ತಿಸಲು ಮತ್ತು ಪರಿಣಾಮ ಬೀರಲೂ ಕ್ರಿಸ್ತನಲ್ಲಿ 
ನಮಗಾಗಿ ಒದಗಿಸಲ್ಬಟ್ಟಿ ಆತನ ವಿಮೋಚನೆಯನ್ನು ದೇವರು ನೋಡಲು 
ಬಯುತ್ತಾನೆ. ಕ್ರಿಸ್ತನಲ್ಲಿ ನಮಗೆ ಒದಗಿಸಲಾಗಿರುವುದೆಲ್ಲವೂ ದೈನಂದಿನ ಜೀವನದ 
ಪ್ರತಿಯೊಂದು ಕ್ಷೇತ್ರದಲ್ಲೂ ಬಿಜವಾಬೇಕು. 


ಈ ಅಧ್ಯಯನದಲ್ಲಿ ನಾವು ವ್ಯವಹರಿಸುತ್ತಿರುವುದೇನ೦ದರೆ, ಇದು ನಮ್ಮ ಜೀವಿತದಲ್ಲಿ 
ದೇವರ ವಿಮೋಚನೆಕಾರ್ಯವು ಜರುಗುವುದನ್ನು ನಾವು ನೋಡಲು ಅಪೇಕ್ಷಿಸುವ 
ಕ್ಷೇತಗಳೊಡನೆ ಮತ್ತು ವಿಷಯಗಳೊಡನೆ ಮಾಡುವುದಾಗಿದೆ. ದೇವರ ಮೂಲ 
ಯೋಜನೆ ಮತ್ತು ಉದ್ದೇಶಗಳಾದ, ಉದಾಹರಣೆಗೆ ಕುಟಿಂಬ, ಹಣಕಾಸು, ಮಕ್ಕಳು 
ಮುಂತಾದವುಗಳು ದಾರಿತಪ್ಪಿದ ಮತ್ತು ನಮ್ಮ ಜೀವಿತದಲ್ಲಿ ತಪ್ಪಾಗಿ ಹೋದ 
ಕ್ಷೇತ್ರಗಳನ್ನು ಪುನಃ ದೇವರ ವಿಮೋಚನೆಯ ಕಾರ್ಯವು ಪುನಃ: ಸ್ಥಾಪಿಸುವುದು ಮತ್ತು 
ಜೇತರಿಕೆಗೊಳ್ಳವುದನ್ನು ನೋಡುವುದು ನಮ್ಮ ಬಯಕೆಯಾಗಿದೆ. ಹಾಗೇಯೇ ನಮ್ಮ 
ಸುತ್ತಮುತ್ತಲಿರುವ ಜನರುಗಳ ಜೀವಿತದ ಅವರ ಕ್ಲೇತಗಳು ಸಹ ವಿಮೋಚನೆ 
ಹೊಂದುವುದನ್ನು ನೋಡಲು ದೇವರ ವಿಮೋಚನೆಯ ಕಾರ್ಯವು ಹೇಗೆ 
ತರುತದೆಂಬುದನ್ನು ಪರಿಗಣಿಸಬಹುದು . ಆತನ ರಾಯಭಾರಿಗಳಾಗಿ, ಮತ್ತು ಜೊತೆ 
ಕೆಲಸದವರಾಗಿ, ಜನರನ್ನು ಸಂಧಿಸಿ ಎಲ್ಲಾ ಸಂಗತಿಗಳಲ್ಲಿ ಆತನಿಗೆ 
ಬಗೆಹರಿಸಿಕೊಳ್ಳುವುದನ್ನು ನೋಡುವಾಗ ನಾವು ಸಹ ವಿಮೋಚನೆಗೊಂಡಿದ್ದೇವೆ. 


ಆಶೀರ್ವಾದಗಳೊಂದಿಗೆ! 


ಆಶಿಷ್‌ ರಾಯಚೂರ್‌ 


ದೇವರ ವಿಮೋಚನಾ ಹೃದಯ 


1 
ದೇವರು ಸ್ವಭಾವದಲ್ಲಿ ವಿಮೋಚಕನಾಗಿದ್ದಾನೆ 


ಹೊಸ ಒಡಂಬಡಿಕೆಯಲ್ಲಿ, "ಬವಿಮೋಚಿಸು" ಅಥವಾ "ವಿಮೋಚನೆ"ಯ ಅತ್ಯಗತ್ಯ 
ಅರ್ಥವೆಂದರೆ "ಗುಲಾಮಗಿರಿಯಿಂದ ಗುಲಾಮನನ್ನು ಖರೀದಿಸುವುದು" ಅಥವಾ 
"ಬಿಡುಗಡೆಯ BO, ಪಾವತಿಸುವುದರಿ೦ಂದ ಬಂಧನದಿಂದ ಬಿಡುಗಡೆಗೊಳಿಸುವುದು" 


ಹಳೆಯ ಒಡಂಬಡಿಕೆಯಲ್ಲಿ, ವಿಮೋಚಿಸು ಅಥವಾ ವಿಮೋಚನೆ ವಿಚಾರವು 
ಹಲವಾರು ರೀತಿಗಳಲ್ಲಿ ಉಪಯೋಗಿಸಲಾಗಿದೆ ಅಂತಹವು ಹೀಗಿವೆ : ಸಾಲಕ್ಕಾಗಿ 
ಮಾರಲ್ಬಟ್ಟಿಂತಹ ಸ್ವತ್ತು ಅಥವಾ ವ್ಯಕ್ತಿಗಳನ್ನು ಬಿಡುಗಡೆಗೊಳಿಸುವುದು; ಸೆರೆಯಿಂದ 
ಅಥವಾ ವಿನಾಶದಿಂದ ಬಿಡುಗಡೆಗೊಳಿಉವುದು; ಹಾನಿ ಮತ್ತು ಅಪಾಯದಿಂದ 
ಸಂರಕ್ಷಣೆ; ಅನಪೇಕ್ಲಿತ ಸ್ಥಿತಿಯಿಂದ ಮಧ್ಯಸ್ಮಿಕಿ ಮೂಲಕ (ಬಿಡುಗಡೆ Bo, 
ಪಾವತಿಯಂತಹ) ಅಥವಾ ಕಲವು ಪರ್ಯಾಯ ಕ್ರಿಯೆಯ ಮೂಲಕ (ತ್ಯಾಗ 
ಮಾಡುವಂತಹ) ಬಿಡುಗಡೆಗೊಳಿಸುವುದು. 


ಮೂಲ ಯೋಜನೆ ಮತ್ತು ರಚನೆಯಿಂದ ಏನಾದರೂ ವಿಚಲಿತಗೊಳ್ಳವಾಗ ಮತ್ತು 
ಬಂಧನದೊಳಕ್ಕ ಸೆರೆ ಅಥವಾ ವಿನಾಶಕ್ಕ ಹೋಗುವಾಗ, ಮತ್ತು ಬಿಡುಗಡೆ 
ಮಾಡಲಾಗಿದೆ, ಮರು ಪಡೆಯಲಾಗಿದೆ ಮತ್ತು ಮರು ಸ್ಥಪಿಸಲಾಗಿದೆ. ನಾವು ಇದನ್ನು 
ವಿಮೋಚನೆ ಎಂದು ಕರೆಯುತ್ತೇವೆ. 


ದೇವರ ಹೃದಯವು ಸ್ವಭಾವದಲ್ಲಿ ವಿಮೋಚಕವಾಗಿದೆ. ದೇವರು ಪ್ರಾರಂಭಿಸಿದ್ದನ್ನು 
ಎಂದಿಗೂ ಬಿಟ್ಟಿಕೊಡುವುದಿಲ್ಲ. ಯಾವುದೇ ಬೆಲೆಯನ್ನು ಲೆಕ್ಕಿಸದೆ ಆತನು 
ಪ್ರೀತಿಸುತ್ತಾನೆ ಮತ್ತು ಸಂಪೂರ್ಣವಾಗಿ ರಕ್ಷಿಸುತ್ತಾನೆ. ದೇವರು ಯಾವಾಗಲೂ 
ಬಿಡುಗಡೆ ಮಾಡಲು ಮತ್ತು ಎಲ್ಲವನ್ನು ತನ್ನ ಬಳಿಗೆ ತರಲು ಹುಡುಕುತ್ತಾನೆ. ನಾವು 
ಆತನಂತೆಯೇ ಇರಬೇಕೆಂದು ಕರೆಯಲ್ಬಟ್ಟೆದ್ದೇವೆ ಆದ್ದರಿಂದ ನಾವು ಎದುರಿಸುತ್ತಿರುವ 
ತೊಂದರೆಗಳು ಮತ್ತು ಜೀವಿತದ ಪರಿಸ್ಥಿತಿಗಳಿಗೆ ನಮ್ಮ ವಿಧಾನವು 
ವಿಮೋಚನೆಯಾಗಿರಬೇಕು. 


ದೇವರ ವಿಮೋಚನೆಯ ಹೃದಯ, ಆತನ ವಿಮೋಚನೆಯ ಕಾರ್ಯವನ್ನು ಆತನು 
ಹೇಗೆ ಮಾಡುತಾನೆ ಮತ್ತು ತೊಡಗಿಕೊಂಡಿರುವ ಪ್ರಕ್ರಿಯೆಯ ಕುರಿತು 
ಅರ್ಥಮಾಡಿಕೊಳ್ಳವುದು ನಮಗೆ ಬಹಳ ಪ್ರಾಮುಖ್ಯವಾಗಿದೆ, ಆದ್ದರಿಂದ ಜನರನ್ನು 
ನೋಡುವುದರಲ್ಲಿ ಮತ್ತು ಜೀವನ ಪರಿಸ್ಥಿತಿಗಳು ವಿಮೋಚನೆಗೊಂ೦ಂಡ ಮತ್ತು 
SORA, ಹಿಂದಕ್ಕೆ ಕರೆತರಲ್ಬಟ್ಟಿದ್ದರಲ್ಲಿ ನಾವು ದೇವರೊಂದಿಗೆ ಜೊತೆ 
ಕೆಲಸದವರಾಗಿರುವುದನ್ನು ಕಲಿಯಬಹುದು. 


ದೇವರ ವಿಮೋಚನಾ ಹೃದಯ 


ಎಫೆಸದವರಿಗೆ 1:9.10. 

9-10 ತಾನು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಷೆಯುಳ್ಳ 
ಸಂಕಲ್ಲವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ AW We ಮಾಡಿಕೊಂಡಿದ್ದನು. ಅದೇನೆಂದರೆ 
BOBS ಲೋಕಗಳಲ್ಲಿರುವ ಸಮಸ್ತವನ್ನೂ ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಬೇಕೆಂಬದೇ. 


ದೇವರು ಏನನ್ನಾದರೂ ಯೋಜಿಸಿದ್ದಾನೆ ಎಂಬುದಾಗಿ ಈ ವಚನಗಳು ಬೋಧಿಸುತವೆ. 
ಈ ಯೋಚನೆಯ ಹೊಸ ಒಡಂಬಡಿಕೆಯಲ್ಲಿ ಪ್ರಕಟಿವಾಗುವವರೆಗೂ "ರಹಸ್ಯ" 
ಆಗಿದ್ದಿತ್ತು. ಆತನು ಯೋಜಿಸಿದ್ದ ಆತನ ಆನಂದವಾಗಿತ್ತು, ನಾವು ಸರಿಯಾದ 
ಸಮಯಕ್ಕೆ ಪ್ರಗತಿಯಾಗುವಾಗ ಪರಲೋಕದಲ್ಲಿ ಮತ್ತು ಭೂಮಿಯ ಮೇಲೆ ಎಲ್ಲಾ 
ವಿಷಯಗಳು ಆತನ ಬಳಿಗೆ ತರಲ್ಬಡುತವೆ. 


ಎಫೆಸದವರಿಗೆ 1:10 { ಮೆಸೇಜ್‌ ಸತ್ಯವೇದ) 
ದೀರ್ಪಾವಧಿಯ ಯೋಜನೆ, ಇದರಲ್ಲಿ ಎಲ್ಲವನ್ನು ಒಟ್ಟುಗೊಡಿಸಿ ತರಲಾಗಿದೆ ಮತ್ತು ಅಳವಾದ 
ಸ್ವರ್ಗದಲ್ಲಿರುವ, ಭೂಮಿಯ ಮೇಲಿನ ಎಲ್ಲವೂ ಆತನಲ್ಲಿ ಒಟ್ಟುಗೂಡಿಸಲ್ಪಟ್ಟಿದೆ. 


ಕೊಲೊಸ್ಸೆಯವರಿಗೆ 1:20 

ಆತನು ಶಿಲುಬೆಯ ಮೇಲೆ ಸುರಿಸಿದ ರಕದಿಂದ ತಾನು ಸಮಾಧನವನ್ನು ಉಂಟುಮಾಡಿ 
ಭೊಪಷರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನ 
ಪಡಿಸಿಕೊಳ್ಳಬೇಕೆ೦ಲೂ ನಿಷ್ಠರ್ಷ ಮಾಡಿದನು. 


ಕೊಲೊಸ್ಸೆಯವರಿಗೆ 1:20 (ಮೆಸೇಜ್‌ ಬೈಬಲ್‌) 

ಶಿಲುಬೆಯಿಂದ ಸುರುಸಲ್ಪಟ್ಟ ಆತನ ರಕದಿಂದ, ಆತನ ಮರಣದ ನಿಮಿತ್ತದಿಂದ, ಜಗತ್ತಿನಲ್ಲಿ 
ಚೂರು ಚೂರಾಗಿ ಸ್ಲಳಾಂತರಿಸಲ್ಪಟ್ಟಿ ಮತ್ತು ಮುರಿಯಲ್ಪಟ್ಟಿಂತಹ ಎಲ್ಲವೂ- ಜನರು ಮತ್ತು 
ವಸ್ತುಗಳು, ಪ್ರಾಣಿಗಳು ಮತ್ತು ಪರಮಾಣುಗಳು- ಸರಿಯಾಗಿ ಸೇರಿಸಲ್ಪಡುತ್ತವೆ ಮತ್ತು ಸ್ವಂದಕ 
ಸಾಮರಸ್ಯಕ್ಕೆ ಒಟ್ಟಾಗಿ ಹೊಂದಿಕೊಳ್ಳತ್ತವೆ. 


ನಾವು ಇಲ್ಲಿ ಒತ್ತಿ ಹೇಳಲು ಬಯಸುವ ಮುಖ್ಯ ಅಂಶವೆಂದರೆ, ಲೂಸಿಫರ್‌ನ ದಂಗೆ 
ಮತ್ತು ಮನುಷ್ಯ ಬಿದ್ದ ಹೋಗಿವಿಕೆಯಿಂದ, ವಿಷಯಗಳು ಕೈಜಾರಿ ಹೋದಂತೆ 
ಕಂಡಾಗಲೂ ದೇವರು ಈಗಾಗಲೇ ಯೋಚಿಸಿದ್ದನು ಮತು ಎಲ್ಲವನ್ನು ತಾನೇ ಪುನಃ 
ಪಡೆದುಕೊಳ್ಳುವದನ್ನು ನೋಡವ ರೀತಿಯಲ್ಲಿ ಕೆಲಸ ಮಾಡಿದನು. ಆತನ ಶಿಲುಬೆಯ 
BEB ಮೂಲಕ, ಪಾಪಿಯಾದ ಮನುಷ್ಯನು ಕ್ಷಮಿಸಲ್ಬಟ್ಟಿಮು ಮತ್ತು ದೇವರಿಗೆ ಪುನಃ 
ಹೊಂದಾಣಿಕೆ ಮಾಡಲ್ಬಟ್ಟನು. ಸೈತಾನ ಮತ್ತು ಅವನ ದೆವ್ಯಗಳು ಮತ್ತು ಕ್ರಿಸ್ತನ 
ರಕ್ಷಣೆಯ ಪೂರೈಕೆಯನ್ನು ತಿರಸ್ಕರಿಸಿದನ್ನು ಶಾಶ್ವತವಾಗಿ ನರಕದಲ್ಲಿ 
ಬೇರ್ಪಡಿಸಲಾಗುತ್ತದೆ ಮತ್ತು ದೇವರ ಮೂಲ ಯೋಚನೆಯ ಹೊಸ ಪರಲೋಕ 
ಮತ್ತು ಹೊಸ ಭೂಮಿಯಲ್ಲಿ ಪುನಃ ಸ್ಮಾಪಿಸಲಾಗುತ್ತದೆ. ತರುವಾಯ 
ನೂತನಾಕಾಶಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು ಮೊದಲಿದ್ದ 
ಆಕಾಶಮಂಡವೂ ಮೊದಲಿದ್ದ ಭೂಮಂಡಲವೂ ಇಲ್ಲದೆ ಹೋದವು ಇನ್ನು 
ಸಮುದ್ರವೂ ಇಲ್ಲ ಇದಲ್ಲದೆ ಪರಿಶುದ್ದ ಪಟ್ಟಣವಾದ ಹೊಸ ಯೆರೂಸಲೇಮು 
ಗಂಡನಿಗೋಸ್ಕರ ಅಲಂಕೃತಳಾದ ಮದಲಗಿತ್ತಿಯಂತೆ ಶೃಂಗರಿಸಲ್ಪಟ್ಟೆಿತ್ತು ಇದಲ್ಲದೆ 
ಸಿಂಹಸನದೊಳಗಿಂದ ಬಂದ ಮಹಾಶಬವು ನನಗೆ ಕೇಳಿಸಿತು. ಅದು ಇಗೋ ದೇವರ 


ದೇವರ ವಿಮೋಚನಾ ಹೃದಯ 


ನಿವಾಸವು ಮನುಷ್ಯರಲ್ಲಿ ಅದೆ ಆತನು ಅವರೊಡನೆ ವಾಸಮಾಡುವನು ಅವರು 
ಆತನಿಗೆ ಪ್ರಜಿಗಳಾಗಿರುವರು ದೇವರು ತಾನೇ ಅವರ ಸಂಗಡ ಇರುವನು ಅವರ 
ಕಣೀರನ್ನೆಲ್ಲಾ ಒರೆಸಿಬಿಡುವನು ಇನ್ನೂ ಮರಣವಿರುವುದಿಲ್ಲ ಇನ್ನು ದುಃಖವಾಗಲಿ 
ಗೋಳಟಾವಾಗಲಿ ಕಷ್ಟವಾಗಲಿ ಇರುವುದಿಲ್ಲ ಮೊದಲಿದ್ದದ್ದೆಲ್ಲಾ ಇಲ್ಲದೆ ಹೋಯಿತು 
ಎಂದು ಹೇಳಿತು ಆಗ ಸಿಂಹಾಸನದ ಮೇಲೆ ಕೂತಿದ್ದವನು ಇಗೋ ಎಲ್ಲವನ್ನು 
ಹೊಸದು ಮಾಡುತ್ತೇನೆ ಅಂದನು ಮತ್ತು ಒಬ್ಬನು ನನಗೆ- ಇದನ್ನು ಬರೆ ಈ 
ಮಾತುಗಳು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವದನ್ನು ಕಂಡೆನು. 
ಅದ ತನ್ನ ನಂಬತಕ್ಕವುಗಳೂ ಸತ್ಯವಾದವುಗಳೂ ಆಗಿವೆ ಎಂದು ಹೇಳಿದನು. 
(ಪ್ರಕಟನೆ 21:1-5). 


ದೇವರು ್ವವಿಮೋಚಕನಾಗಿದ್ದಾನೆ. ದೇವರು ಹೃದಯವು ಸ್ವಭಾವದಲ್ಲಿ 
ವಿಮೋಚಕವಾಗಿದೆ. ಆತನು ವಿಷಯಗಳನ್ನು ಪುನಃ: ಸ್ಥಾಪಿಸಲು ಮತ್ತು 
ಚೇತರಿಸಿಕೂಳ್ಳದನ್ನು ನೋಡಲು ಅಪೇಕ್ಷಿಸುತ್ತಾನೆ ಮತ್ತು ಇದಕ್ಕಾಗಿ ಆತನ್ನು 
ಈಗಾಗಲೇ ಯೋಜಿಸಿದ್ದಾನೆ. 


ದೇವರ ವಿಮೋಚನೆಯ ಹೃದಯವನ್ನು ಪ್ರಕಟಿಸುವಂತಹ ಆನೇಕ ವಿಮೋಚನ 
ಚಿತ್ರಗಳನ್ನು ಧರ್ಮಶಾಸ್ಪದಲ್ಲಿರುವುದನ್ನು ನೋಡುತ್ತೇವೆ. ಇವುಗಳಲ್ಲಿ ಕೆಲವನ್ನು 
ತ್ವರಿತವಾಗಿ ಅವಲೋಕಿಸೋಣ ಮತ್ತು ಕಲವು ಪ್ರಮುಖ ಬಳನೋಟಿಗಳನ್ನು 
ಆರಿಸಿಕೊಳ್ಳೋಣ.ದೇವರ ವಿಮೋಚನೆ ಹೃದಯದ ಮಿನುಗು ನೋಟವನ್ನು 
ಪಡೆಯುವುದು ಮತ್ತು ಇದು ನಮ್ಮಲ್ಲಿಯೂ ರೂಪಗೊಂಡಿರುವುದನ್ನು ಹೊಂದಲು 
ಹುಡುಕುವುದು ನಮ್ಮ ಉದ್ದೇಶವಾಗಿದೆ. 


ಇಸ್ರಾಯೇಲ ಜನರೊಂದಿಗೆ ದೇವರ ವ್ಯವಹಾರಗಳು 


ಆತನ್ನು ಜನರು, ಅವರು ಬಿದ್ದ ಆನೇಕ ಸಂಕಟಗಳಿಂದ, ಇವುಗಳಲ್ಲಿ ಕೆಲವು ಅವರ 
ಸ್ವಂತ ಅವಿಧೇಯತೆಯಿಂದ ಜರುಗಿದ್ದಾಗಲೂ ದೇವರು ಅವರ 
ವಿಮೋಚಕನಾಗಿದ್ದಾನೆ. ಐಗುಪ್ತದಲ್ಲಿನ ಗುಲಾಮಗಿರಿಯಿಂದ, ಬ್ಯಾಬಿಲೋನಿಯದ 
ಸೆರೆಯಳುವಿಬಿಂದ, ಮತ್ತು ಇತರೆ ವೈರಿಗಳಿಂದ ಆತನು ಅವರ ವಿಮೋಚಕನಾಗಿದ್ದಮು. 


ವಿಮೋಚನಕಾಂಡ 6:6 

ಆದುದ್ದರಿಂದ ನೀನು ಇಸ್ರಾಯೇಲ್ಕರಿಗೆ (ನನ್ನ ಹೆಸರಿನಲ್ಲಿ } ಹೇಳ ಬೇಕಾದದ್ದೇನೆ೦ಂದರೆ ನಾನು 
ಯೆಹೋವನು ಐಗುಪಷ್ಮರು ನಿಮ್ಮಿಂದ ಮಾಡಿಸುವ ಬಿಟ್ಟೇಕೆಲಸಗಳನ್ನು ನಾನು ತಪ್ಪಿಸಿ 
ಅವರಲ್ಲಿ ನಿಮಗಿರುವ ದಾಸತ್ವವನ್ನು ತೊಲಗಿಸಿ ನನ್ನ ಕೈ ಚಾಚಿ ಅವರಿಗೆ ಮಾಹಾಶಿಕ್ಲೆಗಳನ್ನು 
ವಿಧಿಸಿ ನಿಮ್ಮನ್ನು 08 ABA. 


ದೇವರ ವಿಮೋಚನಾ ಹೃದಯ 


ವಿಮೋಚನಕಾಂಡ 15:13 
ನೀನು ಬಿಡುಗಡೆ ಮಾಡಿದ ಪ್ರಜೆಯನ್ನು ಪ್ರೀತಿಯಿಂದ ನಡೆಸಿಕೊಂಡು ನಿನ್ನ 
ಪರಿಶುದ್ದನಿವಾಸಸ್ಮಾನದ ತನಕ ನಿನ್ನ ಶಕ್ತಿಯಿಂದ ಬರಮಾದಡಿದಿ. 


ಕೀರ್ತನೆಗಳು 78:35 
ದೇವರು ನಮ್ಮನ್ನು ಶರಣನೂ BOS, OD ತಮ್ಮ ವಿಮೋಚಕನೂ ಆಗಿದ್ದಾನೆ ಎ೦ಬುದನ್ನು 
ನೆನಪಿಗೆ ತ೦ದು ಕೊಳ್ಳವರು 


ಯೆಶಾಯನ ಪುಸಕವು ಅದರ ಪ್ರಾರ್ಥಮಿಕ ವಿಷಯಾಂಶಗಳಲ್ಲಿ ವಿಮೋಚನೆಯು 
ಒಂದಾಗಿದೆ. ಮತ್ತು ದೇವರನ್ನು “ವಿಮೋಚಕ” ಎಂಬುದಾಗಿದೆ 13 ಸಾರಿ 
ಉಲ್ಲೇಖಿಸುತ್ತದೆ. ವಿಮೋಚನೆಯ ಐಗುಪ್ತದಲ್ಲಿ ಸೆರೆಯಿಂದ ಬಿಡುಗಡೆಗಾಗಿ ( 
ಯೆಶಾಯ 51:10; ಯೆಶಾಯ 63:9 )ಮತ್ತು ಬ್ಯಾಬಿಲೋನಿಯಾದಲ್ಲಿನ (ಯೆಶಾಯ 
48:20; ಯೆಶಾಯ 52:3; ಯೆಶಾಯ 52:9; ಯೆಶಾಯ 62:12) ಸೆರೆಯಿಂದ ಬಿಡುಗಡೆಗಾಗಿ 
ಉಪಯೋಗಿಲ್ವಟ್ಟಿದೆ. 


ಯೆಶಾಯ 43:1,2 

1 ಈಗಲಾದರೋ, ಯಾಕೋಬವಂಶವೇ, ಇಸ್ರಾಯೇಲ್‌ ಸಂತಾನವೇ, ನಿನ್ನನ್ನು ಸೃಷ್ಠಿಸಿ 
ರೂಪಿಸಿದವನಾದ ಯೆಹೋವನು ಹೀಗೆನ್ನುತ್ತಾನೆ- ಭಯಪಡಬೇಡ ನಾನು ನಿನ್ನನ್ನು 
ವಿಮೋಚಿಸಿದೆನಲ್ಲಾ ನಿನ್ನ ಹೆಸರುಹಿಡಿದು ಕರೆದೆನಲ್ಲಾ ನೀನು ನನ್ನವನೇ 

2 ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು ನದಿಗಳನ್ನು 
ದಾಟಿವಾಗ ಅವು ನಿನ್ನನ್ನು ಮುಣುಗಿಸುವುದಿಲ್ಲ ಉರಿಯಲ್ಲಿ ನಡೆಯುವಾಗ ನೀನು 
ಕಂ೦ದದಿರುವಿ ಜ್ಞಾಲೆಯು ನಿನ್ನನ್ನು ದಹಿಸದು. 


ಇಸ್ರಾಯೇಲ್‌ ಜನರು ದೇವರನ್ನು ಅವರ ವಿಮೋಚಕನಂತೆ ಸಂಬಂಧಿಸಿಕೊಂಡು 
ಮತ್ತು ಅರ್ಥಮಾಡಿಕೊಂಡರು. ಅವರ ತೊಂದರೆಗಳಲ್ಲಿ ಆತನಲ್ಲಿ ಅವರು 
ಮೊರೆಯಿಟ್ಟಿರು ಮತ್ತು ಆತನು ಅವರನ್ನು ರಕ್ತಿಸಿದನು ಮತ್ತು ವಿಮೋಚಿಸಿದನು. 


ಕಿರ್ತನೆಗಳು 107:13,14 

13ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು 

ಆತನು ಅವರನ್ನು ಕಷ್ಟದಿಂದ 3H ABD. 

148303) ಅವರ ಬಂಧನಗಳನ್ನು ತೆಗೆದುಹಾಕ 

ಕತ್ತಲೆಯಿಂದಲೂ ಘೋರಾಂಧಕಾರದಿಂದಲೂ ಅವರನ್ನು ಹೊರತಂದನು. 


ಕಿರ್ತನೆಗಛು 107:19,20 

19ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು 

ಆತನು ಅವರನ್ನು ಕಷ್ಟದಿಂದ ತಪ್ಪಿಸಿದನು. 

20ಆತನು [ದೂತನನ್ನೋ ಎಂಬಂತೆ] ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು; 
ಸಮಾಧಿಗೆ ಸೇರದಂತೆ ಮಾಡಿದನು. 


ದೇವರ ವಿಮೋಚನಾ ಹೃದಯ 


ಕಿರ್ತನೆಗಳು 107:28,29 

28 ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಆತನ್ನು ಅವರನ್ನು ಕಷ್ಟದಿಂದ 
ಹೊರತಂದನು 

29ಆತನು ಬಿರುಗಾಳಿಯನ್ನು ಶಾಂ೦ತಪಡಿಸಿದನು. ತೆರೆಗಳು ನಿಂತವು 


ಕರ್ತನು ನಮ್ಮ ವಿಮೋಚಕನಾಗಿದ್ದಾನೆ! ನಾವು ಆತನನ್ನು ವಿಮೋಚಕನಂತೆ 
ತಿಳಿದುರುವಾಗ, ನಮ್ಮನ್ನು ವಿಮೋಚಿಸಲು, ನಮ್ಮ ಜೀವಿತದಲ್ಲಿನ ಪರಿಸ್ಥಿತಿಗಳನ್ನು 
ವಿಮೋಚಿಸಲು ನಮ್ಮ ನಂಬಿಕೆಯನ್ನು ಆತನಲ್ಲಿ ಇರಿಸಬಹುದು ಮತ್ತು ಹಾಗೆಯೇ 
ನಾವು ಸೇವೆ ಸಲ್ಲಿಸುವ ಜನರುಗಳ ಜೀವಿತದಲ್ಲಿ ಆತನ ವಿಮೋಚನೆ ಕಾರ್ಯವು 
ಜರುಗುವುದನ್ನು ನೋಡಬಹುದು. 


ಕರ್ತನು ನಮ್ಮ ವಿಮೋಚಕ! ನಾವು ಆತನನ್ನು ವಿಮೋಚಕನಾಗಿ ತಿಳಿದಿರುವಂತೆ, 
ನಾವು ಆತನ ಮೇಲೆ ನಮ್ಮ ನಂಬಿಕೆಯನ್ನು ಇಡಬಹುದು 

ನಮ್ಮನ್ನು ವಿಮೋಚಿಸಲು, ನಮ್ಮ ಜೀವನದಲ್ಲಿ ಸಂದರ್ಭಗಳನ್ನು ವಿಮೋಚಿಸಲು, 
ಮತ್ತು ನಾವು ಸೇವೆ ಮಾಡುವ ಜನರ ಜೀವನದಲ್ಲಿ ಆತನ ವಿಮೋಚನಾ 
ಕಾರ್ಯವನ್ನು ಸಹ ನೋ ಡಲು ಆತನ ಮೇಲೆ ನಮ್ಮ ನಂಬಿಕ ಇಡಬಹುದು 


ಜೂಬಿಲಿ ವರ್ಷ 


ಹೆಳೆಯ ಒಡಂಬಡಿಕೆಯಲ್ಲಿ ಆತನ ಜನರ ಸಮುದಾಯದ ಜೀವಿತದ ಭಾಗವಾಗಿ 
ಯಾಜಕಕಾಂಡ 25 ನೇ ಆಧ್ಯಾಯದಲ್ಲಿ ವರ್ಣಿಸಿದ್ದಂತೆ ದೇವರು ಜೂಬಿಲಿ ವರ್ಷವನ್ನು 
ಸಂಯೋಜಜಿಸಿದ್ದಾನೆ. ಇದು ವಿಮೋಚನೆಯ ಒಂದು ಶಕ್ತಿಯುತ ಚಿತ್ರಣವಾಗಿದೆ. 


ಇಬ್ರಿಯ ಪದವಾದ “"ಜೂಬಿಲಿಯು" “ಒಂದು ತುತೊರಿಯ ಸ್ಫೋಟ" ಒಂದು 
ಘೋಷಣೆ ಅಥಾವ wWesdod ಸೂಚನೆ ಸಾಮನ್ಯ ಅರ್ಥವಾಗಿ 
ಬಾಷಾಂತರಿಸಲ್ಬಟ್ಟೆದೆ. ಯೆಹೂದ್ಯರ ಮದ್ಯದಲ್ಲಿ ಪ್ರತಿ ಐವತ್ತನೇ ವರ್ಷವು ಜೂಬಿಲಿ 
ವರ್ಷವಾಗಿತ್ತು. ಇದು ವಿಮೋಚನೆಯ ಘೋರ್ಷಣೆಯ ಮಾಡವಲ್ಬಟ್ಟಿಂತಹ ವರ್ಷವು 
ಇದಾಗಿತ್ತು. ಗುಲಾಮರು ಸ್ವತಂತ್ರಗೊಂಡಂ೦ತಹ, ಜನರು ಅವರ ಸ್ವಾಸ್ಥಗಳಿಗೆ ಮತ್ತು 
ಕುಟುಂಬಗಳಿಗೆ ಹಿಂತುರಿಗೆ ಹೋಗಲೂ ಸ್ವತಂತ್ರಗೊಂಡಂತಹ, ಮತ್ತು ಎಲ್ಲಾ 
ಭೂಮಿಯನ್ನು ತಮ್ಮ ಹಿಂದಿನ ಮಾಲೀಕರಿಗೆ ಹಿಂದಿರುಗಿಸಲಾದಂತಹ ವರ್ಷವು 
ಇದಾಗಿತ್ತು. ಇದು ಮಹಾ ಸಂತೋಷದ ಸಮಯ ಆಗಿತ್ತು. 


ದೇವರ ವಿಮೋಚನಾ ಹೃದಯ 


ಜೂಬಿಲಿಯ ವರ್ಷವನ್ನು ಉಲ್ಲೇಖಿಸುವ ಕೆಲವು ಆಯ್ದ ವಚನಭಾಗಗಳು ಇಲ್ಲಿವೆ: 


ಯಾಜಕಕಾಂಡ 25:10, 13, 14. 

10 ನೀವು ಐವತ್ತನೆಯ ವರುಷವನ್ನು ದೇವರಿಗೆ ಮಿಸಲಾದ ವರುಷವೆಂದು ಭಾವಿಸಿ ಅದರಲ್ಲಿ 
ದೇಶದ ನಿವಾಸಿಗಳೆಲ್ಲರಿಗೂ ಬಿಡುಗಡೆಯಾಯಿತೆಂಬುದಾಗಿ ಸಾರಬೇಕು ಅದು ಜೂಬಿಲಿ 
ಸಂವತ್ಸರವಾದದರಿ೦ದ ನೀವೆಲ್ಲರು ನಿಮ್ಮ ನಿಮ್ಮ ಸ್ವಂತ ಭೂಮಿಗಳಿಗೂ ಸ್ಥಜನರ ಬಳಿಗೂ 
ಹೋಗಿ ಇರಬಹುದು. 

13 ಜೂಬಿಲಿ ವರ್ಷದಲ್ಲಿ ನಿಮ್ಮ ನಿಮ್ಮ ಸ್ಥಂತ ಭೂಮಿಗಳು ತಿರಿಗಿ ನಿಮ್ಮ HIB, ಬರುವವು, 

14 ನೀವು ( ಸ್ಥಿರಸೊತ್ತನ್ನು ) ಸ್ಪದೇಶದವರೊಡನೆ ಕಯ ವಿಕೆಯ ಮಾಡುವಾಗ ಇದರ 
ವಿಷಯದಲ್ಲಿ ಅನ್ಯಾಯ ಮಾಡಬಾರದು. 


ಯಾಜಕಕಾಂಡ 25:39:41 

39 ನಿಮ್ಮಲ್ಲಿ ಒಬ್ಬ ಸಹೋದರನು ಬಡವನಾಗಿ ತನ್ನನ್ನೇ ಮಾರಿಕೊಂಡರೆ ಅವನ್ನು ದಾಸನಂತೆ 
ನಡೆಸಬಾರದು 

40 ಅವನು ಕೊಲಿಯವನೆಂತೆಯೂ ಪರವಾಸಿಯಂತೆಯೂ ನಿಮ್ಮ ಬಳಿಯಲ್ಲಿದ್ದು ಜೂಬಿಲಿ 
ಸಂವತ್ಸರದ ತನಕ ನಿಮ್ಮ ಸೇವೆಯನ್ನು ಮಾಡಲಿ 

41 ಆಗ ಅವನನ್ನೂ ಅವನ ಮಕ್ಕಳನ್ನೂ ಬಿಟ್ಟು ಬಿಡಬೇಕು. ಅವನ ಸ್ವಜನರ ಬಳಿಗೂ 
ಪಿತ್ರಾರ್ಜಿತ ಸಾಸ್ಥ್ಕಕ್ಕೂ ಹೋಗಬಹುದು. 


ಆತನ ಜನರಿಗಾಗಿ ಆತನ ಹೃದಯವನ್ನು ದೇವರು ಪ್ರಕಟೆಸಲು ಜೂಬಿಲಿ ವರ್ಷವನ್ನು 
ಸಂಯೋಜಿಸಿದನು. ಆತನ ಹೃದಯವು ಜನರು ವಿಮೋಚನೆ ಹೊಂದಿದವರಾಗಿರಬೇಕು 
ಮತ್ತು ಅವರ ಮೂಲ ಸ್ನಾನವಾದ ಯೋಗಕ್ಷೇಮಕ್ಕೆ ಪುನಃ ಸ್ಥಾಪಿಸಲ್ಪಡಬೇಕು 
ಎಂಬುದಾಗಿದೆ. ಜನರನ್ನು ಬಂಧನದಿಂದ ಸ್ವತಂತ್ರಗೊಳಿಲು ಮತ್ತು 
ಬಿಡುಗಡೆಗೊಳಿಸಲು ಅವರು ಆರಿಸಿಕೊಳ್ಳವಾಗ ಆತನ ಜನರು ಸ್ವಭಾವದಲ್ಲಿ 
ವಿಮೋಚಕರಾಗಿರಬೇಕೆಂಬುದು ಆತನ ಆಸೆಯನ್ನು ಆತನು ವ್ಯಕ್ತ ಪಡಿಸುತ್ತಾನೆ. 


ಕರ್ತನಾದ ಯೇಸುವು ಬಂದಾಗ, “ಕರ್ತನು ನೇಮಿಸಿರುವ ಶುಭವರ್ಷವನ್ನು ಪ್ರಚುರ 
ಪಡಿಸುವುದಕ್ಕೆ" (ಲೂಕ 4:19) ಜೂಬಿಲಿ ವರ್ಷವನ್ನು ಉಲ್ಲೇಖಿಸುವಂತದ್ದನ್ನು 
ಸಾರಲು ಬಂದನೆಂದು ಆತನು ಹೇಳಿದನು. ನಾವುಗಳು “ಕರ್ತನ ಅಂಗೀಕಾರದ 
ವರ್ಷದಲ್ಲಿ" ಜೂಬಿಲಿಯ ಸಮಯದಲ್ಲಿ, ವಿಮೋಚನೆಯ ಸಮಯದಲ್ಲಿ, ಮತ್ತು 
ಎಲ್ಲರಿಗಾಗಿ ಪುನಃ ಸ್ಮಾಪಿಸುವಿಕೆಯಲ್ಲಿ ಜೀವಿಸುತ್ತಿದ್ದೇವೆ. 


ರಕ್ತ ಸಂಬಂಧಿಕನಾದ -ವಿಮೋಚಕ 


"ರಕ ಸಂಬಂಧಿ-ವಿಮೋಜಕ" DOW ಪರಿಕಲ್ಪನೆ ಮತ್ತು ಅಭ್ಯಾಸವು ಆತನ ಜನರ 
ಮಧ್ಯದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ದೇವರು ಸಂಯೋಜಿಸಿದ ಇನ್ನೊಂದು 
ಬಲಯುತವಾದ ವಿಮೋಚನೆ ಚಿತ್ರವಾಗಿದೆ. 


ದೇವರ ವಿಮೋಚನಾ ಹೃದಯ 


ಯಾಜಕಕಾಂಡ 25:25 ರಲ್ಲಿ ವಿವರಿಸಿದಂತೆ, ಸಾಲಕ್ಕಾಗಿ ಮಾರಾಟವಾದ ವ್ಯಕ್ತಿಗಳು 
ಅಥವಾ ಆಸ್ಲಿಯ ವಿಮೋಚನೆಯೊಂದಿಗೆ ಇದರ ಮೂಲ ಬಳಕೆಯು 
ಸಂಬಂಧಿಸಿರುವುದಾಗಿದೆ. 


ಯಾಜಕಕಾಂಡ 25:25 
ನಿಮ್ಮ ಸಹೋದರರಲ್ಲಿ ಒಬ್ಬನು ಬಡವನಾಗಿ ತನ್ನ ಭೂಸ್ಥಿತಿಯಲ್ಲಿ ಏನಾದರೂ 
ಮಾರಿಕೊಂಡರೆ ಅವನ ಸಮೀಪವಾದ ಬಂಧುವು ಅವನನ್ನು ಬಿಡಿಸಿಕೊಳ್ಳಬೇಕು. 


ಒಬ್ಬ ಮನುಷ್ಯನು ಬಡವನಾಗಿ ಮತ್ತು ಅವನ ಸಸ್ಯವನ್ನು ಮಾರಿಕೂಂಡರೆ, ನಂತರ 
ಸಮೃದ್ಧಿಯಾಗಿ ಮತ್ತು ಈ ಹಿಂದೆ ಮಾರಿದ್ದನ್ನು ಮರಳಿ ಖರೀದಿಸಲು ಸಾಕಾಗುವಷ್ಟು 
ಹೊಂದಿದ್ದರೆ ಆ ವ್ಯಕ್ತಿಯು ತನಗಾಗಿ ಅದನ್ನು ವಿಮೋಚಿಸಿಕೊಳ್ಳಬಹುದು 
(ಯಾಜಕಕಾಂಡ 25:2627.ಒಬ್ಬ ಬಡ ಮನುಷ್ಯನು ಸ್ವತಃ ತನ್ನನ್ನೇ ಜೊತೆ 
ಇಸ್ರಾಯೇಲವಮಿಗೆ  ಮಾರಿಕೊಳ್ಳಬಹುದು. (ಯಾಜಕಕಾಂಡ 2539 ) ಅಥಾವ 
ಇಸ್ರಾಯೇಲ್ಯರಲ್ಲಿ ವಾಸಿಸುವ ಪರಕೀಯನಿಗೆ (ಯಾಜಕಕಾಂಡ 25:47 ) 
ಮಾರಿಕೊಳ್ಳಬಹುದು, ವಿಮೋಚಿಸುವ ಜವಬ್ದಾರಿಯು ( ನಿಜವಾಗಿಯು, ಒಂದು 
ಆಯ್ಕೆ) ಸಮೀಪದ ಬಂಧು - ಸಹೋದರ, ಚಿಕ್ಕಪ್ಪ, ಚಿಕ್ಕಪ್ಪನ ಮಗ, ಅಥಾವ ಅವನ 
ಕುಟುಂಬದ ರಕ್ತ ಸಂಬಂಧಿಗೆ (ಯಾಜಕಕಾಂಡ 25:25,48,49) 
ಸಂಬಂಧಪಟ್ಟಿಂತದ್ಮಾಗಿತ್ತು. 


ವ್ಯಕ್ತಿ (ಬಂಧು ) ಒಬ್ಬನ ಹಣಕಾಸಿನ ಸಮಸ್ಯೆಗಳಿಂದ ವಿಮೋಚನೆಗೊಳಿಸಿದವನು 
ರಕಸಂಬಂಧಿ- ವಿಮೋಚಕ ಎಂದು ಕರೆಯಲಾಗುತ್ತದೆ. ರಕಸಂಬಂಧಿ- 
ವಿಮೋಚಕನು, ಪ್ರಮಾಣಿಕತೆ, ಜೀವತ, ಆಸ್ಲಿ ಮತ್ತು ಅವನ ಸಮೀಪ ಸಂಬಂಧಿಕರ 
ಹುಟಿಂಬದ ಹೆಸರು ಅಥಾವ ಅವನ ಕೊಲೆಗಾರರ ಮೇಲೆ ನ್ಯಾಯವನ್ನು 
ಕಾರ್ಯಗತಗೊಳಿಸುವ ಸಂರಕ್ಷಿಸುವ ಜವಬ್ಗ್ಮಾರಿ ಹೋಂದಿದ್ದಾನೆ. 


ರೊತಳ ಪುಸ್ತಕ ರಕಸಂ೦ಬಂಧಿ- ವಿಮೋಚಕನ ಸುಂದರವಾದ ಕಥೆಯಾಗಿದೆ. 


ಯೆಹೊದ ದೇಶದಲ್ಲಿ ಬರಗಾಲದ ನಿಮಿತ್ತದಿಂದ, ಎಲಿಮೆಲೆಕನು ಮತ್ತು ಅವನ 
ಹೆಂಡತಿಯಾದ ನವೊಮಿಯ ಮತ್ತು ಇಬ್ಬರು ಗಂಡು ಮಕ್ಕಳಾದ ಮಹೋನ್‌ ಮತ್ತು 
ಕಿಲ್ಯೋನ್‌ರೊಂದಿಗೆ ಬೇತ್ಲೆಹೇಮ್‌ ಬಿಂದ ಮೋವಾಬ್‌ ದೇಶಕ್ಕೆ ವಾಸಿಸಲು ಹೋರಟು 
ಹೋದರು. ಈ ಸಮಯದ ಅವಧಿಯಲ್ಲಿ ಗಂಡು ಮಕ್ಕಳು ಮೋವಾಬ್‌ ಸ್ಟೀಯರನ್ನು 
ಮದುವೆಯಾದರು, ಒಬ್ಬಳ ಹೆಸರು ಒರ್ಫ್ಪಾ BO 0, F ಹೆಸರು ರೂತಳು. ಸುಮಾರು 
10 ವರ್ಷಗಳಾದ ಮೇಲೆ ನವೊಮಿಯ ಇಬ್ಬರು ಗಂಡು ಮಕ್ಕಳು ಯಾವುದೇ ಮಕ್ಕಳು 
ಪಡೆಯದೆ ತೀರಿ ಹೋದರು, ಈ ಒಂದು ಸಮಯದಲ್ಲಿ ನವೊಮಿಯು ಯೆಹೊದ 
ದೇಶಕ್ಕೆ ಹಿಂತಿರುಗಿ ಹೋಗಲು ತೀರ್ಮಾನಿಸಿಳ್ಳು. ಆದುದ್ದರಿಂದ ಅವಳು ತನ್ನ 
ಸೊಸೆಯಂದಿರಿಗೆ ಅವರ ಸ್ವಂತ ಜನರ ಬಳಿಗೆ ಹಿಂತಿರುಗಿ ಹೋಗಲು, ಮದುವೆ 
ಮಾಡಿಕೊಳ್ಳಲು ಮತ್ತು ಜೀವನದಲ್ಲಿ ಮುಂದೆ ಹೋಗುವಂತೆ ಬೇಡಿಕೊಂಡಳು. 


ದೇವರ ವಿಮೋಚನಾ ಹೃದಯ 


ಒರ್ಪಾಳು ಅದನ್ನು ಮಾಡಿದಳು ಆದರೆ ರೂತಳು ಆಕೆಯ ಅತ್ತೆಯೊಂದಿಗೆ ಉಳಿಯಲು 
ತೀರ್ಮಾನಿಸಿದಳು, ಇದು ದೈರ್ಯಶಾಲಿ ತೀರ್ಮಾನ, ನವೊಮಿಯ ರೂತಳಿಗೆ ನೀಡಲು 
ನಿಜವಾಗಿಯೂ ವನು ಇರಲಿಲ್ಲ. ನವೊಮಿಯೊಂದಿಗೆ ಯೆಹೊದಕ್ಕೆ 
ಹಿ೦ತಿರುಗುವುದರಿಂದ ರೂತಳಿಗೆ ನಿರುತ್ಸಾಹಗೊಳಿಸಲು ಪ್ರಯತ್ನಿಸಿದಾಗ, ರೊತಳು 
ಒಂದು ವ್ಯಾಖ್ಯಾನ ಮಾಡಿ ಅವಳ ಬದ್ದತೆಯನ್ನು ವರ್ಣಿಸಿದಳು. "ನಿನ್ನನ್ನು ಬಿಟ್ಟು 
ಹಿಂದಿರುಗಬೇಕೆ೦ಂದು ನನ್ನನ್ನು ಒತ್ತಾಯ ಪಡಿಸಬೇಡ. ನೀನು ಎಲ್ಲಿಗೆ ಹೋದರೊ 
ನಾನು ಅಲ್ಲಿಗೆ ಬರುವೆನು ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು ನಿನ್ನ ಜನರೇ 
ನನ್ನ ಜನರು ನನ್ನ ದೇವರೇ ನನ್ನ ದೇವರು ಬನೀನು ಸಾಯುವಲ್ಲೇ ನಾನು ಸಾಯುವನು 
ಅಲ್ಲೇ ನನಗೆ ಸಮಾಧಿಯಾಗಬೇಕು ಮರಣದಿಂದಲ್ಲದೆ ನಾನು ನಿನ್ನನ್ನು ಅಗಲಿದರೆ 
ಯಹೋವನು ನನಗೆ ಬೇಕಾದದ್ದನ್ನು ಮಾಡಲಿ ಎಂದಳು".( ರೊತಳು 1:16,17). 


ನೊವೊಮಿ ಮತ್ತು ರೂತಳು ಅವರ ಪ್ರಯಾಣವನ್ನು ಬೇತ್ತೆಹೇಮಿಗೆ ಬೆಳೆಸಿದರು. ಅದು 
ಜವೆಗೋದಿಯ ಸುಗ್ಗಿಯ ಸಮಯವಾಗಿತ್ತು. ರೂತಳು. ಒಬ್ಬ ಪರದೇಶದವಳು. 
ಮೋವಾಬ್‌ ನ ಒಬ್ಬ ಸ್ಪ್ಟೀಯಾಗಿದ್ದ ಇಕೆಯ ಕುರಿತು ಮತ್ತು ಅವಳ ಅತ್ತೆಯೊಂದಿಗೆ 
ಉಳಿದುಕೊಂಡು ಮತ್ತು WS Mahi ಬರುವ ಬದ್ಮತೆಯ ಕುರಿತ ನಗರದಾದ್ಯಂತ 
ವರ್ತಮಾನವು ಹರಡಿತ್ತು. ನೊವೊಮಿ ಮತ್ತು ರೂತಳು ಅವರ ಜೀವಿತವನ್ನು 
ಬೇತ್ಲೆಹೇಮಿನಲ್ಲಿ ಪುನಃ ಕಟ್ಟಿಕೊಳ್ಳಬೇಕಾಗಿತ್ತು. ಹೊಲಗಳ ಮೂಲೆಗಳಿಂದ 
ಧಾನ್ಯವನ್ನು ಸಂಗ್ರಹಿಸುವ ಮೊಲಕ ಬಡ ಜನರಿಗಾಗಿ ದೇವರು ಮಾಡಿದ್ದ ಪುರೈಕೆಯ 
ಲಾಭವನ್ನು ರೂತಳು ಪಡೆದುಕೊಳ್ಳಬೇಕಾಗಿತ್ತು. ಹೊಲದಲ್ಲಿ ಕೊಯ್ಯುವವರು 
ಕೂಯ್ದು ಮಾಡಿದ ನಂತರ ರೂತಳು ಹೋದಳು, ಅವಳು ಬೋವಜನೆಂಬ ವ್ಯಕ್ತಿಗೆ 
ಸಂಬಂಧಿಸಿದ ಹೊಲದಲ್ಲಿ ಹಕ್ಕಲಾಯುತ್ತಾ ಇದ್ದಳು. ಬೋವಜನು ರೂತಳ 
ಮಾವನಾದ ಎಲೀಮೆಲೆಕನ ಕುಟುಂಬಕ್ಕೆ ಸಂಬಂಧಿಸಿದವನು,, ಆ ಸಮಯದಲ್ಲಿ 
ರೂತಳಿಗೆ ಅದು ತಿಳಿದಿರಲಿಲ್ಲ. ಬೋವಜನು ರೊತಳಿಗೆ ಅನೊಕೊಲಕರವಾಗಿದ್ದನಮು 


ಮತ್ತು ಆಕೆಯನ್ನು ತನ್ನ ಹೊಲದಲ್ಲಿ ಕೊಯ್ಯು ವವರೊಂದಿಗೆ ಹೋಗಲು 
ಪ್ರೋತ್ಸಾಹಿಸಿದನು . ಆನಂತರ ರೂತಳು ನೊವೊಮಿಗೆ ಬೋವಜನೆಂಬ ವ್ಯಕ್ತಿಗೆ 
ಸಂಬಂಧಪಟ್ಟಿ ಹೊಲದಲ್ಲಿ ಕೊಯ್ಯುವುದರ ಕುರಿತು ತಿಳಿಸಿದಳು. ನೊವೊಮಿಯು 
ಬೋವಜನನ್ನು ಗುರ್ತಿಸಿದಳು ಮತ್ತು ಬೋವಜನು ಒಬ್ಬ ಸಂಭಾವ್ಯ ರಕ್ತ ಸಂಬಂಧಿ- 
ವಿಮೋಚಕ ಎಂದು ರೂತಳಿಗೆ ಸೂಚಿಸಿದಳು. ಮತ್ತು ಆ ಮೇಲೆ ಬೋವಜನು ತನ್ನ 
ರಕಸಂಬಂಧಿ-ಬಿಮೋಚಕನಂತೆ ತನ್ನ ಪಾತ್ರೆ ತೆಗೆದುಕೊಳ್ಳುವುದು ಹೇಗೆ ಎಂಬುದಾಗಿ 
ಮನವಿ ಮಾಡುವುದರ ಬಗ್ಗೆ ಸಲಹೆ ನೀಡಿದಳು. 


BMS) 2:20 (ಮೇಸೇಜ್‌ ಬೈಬಲ್‌) 

ನೊವೊಮಿಯು ತನ್ನ ಸೊಸೆಗೆ ಹೀಗೆ ಹೇಳಿದಳು, “ದೇವರು ಯಾಕೆ ಆ ಮನುಷ್ಯನನ್ನು 
ಆಶೀರ್ವದಿಸಿದನು! ಇದೆಲ್ಲದರ ಹೊರತು ದೇವರು ನಮ್ಮಿಂದ ಹೊರನಡೆದಿಲ್ಲ! ನಮ್ಮ 
ಕೆಟ್ಟಿಕಾಲದಲ್ಲಿ ಮತ್ತು ಒಳ್ಳೆಯದರಲ್ಲಿಯು ಆತನು ಇನ್ನೂ ನಮ್ಮನ್ನು ಪ್ರೀತಿಸುತ್ತಾನೆ,!” 
ನೊವೊಮಿಯ ಮುಂದುವರೆದು “ಆ ವ್ಯಕ್ತಿಯು ನಮ್ಮ ಬಂಧುಗಳಲ್ಲಿ ಒಬ್ಬ ಹತ್ತಿರದವನ್ನು 
ಒಡಂಬಡಿಕೆಯ ವಿಮೋಚನೆಯ ನಮ್ಮ ವಲಯದಲ್ಲಿ ಒಬ್ಬನು, ರೂತಳೇ ಎಂದು ಹೇಳಿದಳು"! 


10 


ದೇವರ ವಿಮೋಚನಾ ಹೃದಯ 


ರೂತಳು ಒಮ್ಮೆ ಬೋವಜನಿಗೆ ಮನವಿ ಮಾಡಿದಾಗ, ಅವನು ರಕ ಸಂಬಂಧಿ- 
ವಿಮೋಚಕನಾದ ತನ್ನ ಪಾತ್ರ ನೆರವೇರಿಸಲು ಹೆಜ್ಜೆಯನ್ನಿಟ್ಟನು. ಬೋವಜನ 
ಮೊದಲು ಹತ್ತಿರದ ಬಂಧುಗಳಲ್ಲಿ ಮೊದಲಿಗರ ಸಾಲಿನಲ್ಲಿ ಇರುವವರು ಈ 
ರಕಸಂಬಂಧಿ ವಿಮೋಚಕರ ಜವಬ್ಗ್ಧಾರಿಯನ್ನು ಕೊಂಡೊಯ್ಯಲು 
ಜಿತ್ತವುಳ್ಳವರಾಗಿದ್ದೀರ ಎಂದು ಕೇಳಿದನು. "ಆಗ  ಭೋವಜನು ಮೀನು 
ನೊಪವೊಮಿಯಿಂದ ಆ ಹೊಲವನ್ನು ತೆಗೆದುಕೊಳ್ಳವ ದಿನದಲ್ಲಿ ಹೊಲದ ಖಾತೆಯು 
ಆಕಯ ಸತ್ತು ಹೋದ ಮಗನ ಹೆಸರಿನಲ್ಲೆ ಉಳಿಯುವಂತೆ ಅವನ ಹೆಂಡತಿಯೂ 
ಮೋವಾಬ್ಯ A OHI ಆದ ರೂತಳನ್ನು ತೆಗೆದುಕೊಳ್ಳಬೇಕು ಎಂದು ತಿಳಿಸಲು" 
(ರೂತಳು 4:5) 


ನವೊಮವಿಯು ವಿಧವೆಯಾಗಿದ್ದ ಸೊಸೆಯನ್ನು ಹೊಂದಿದ್ದಾಗಲೂ ರಕಸಂಬಂಧಿ- 
ವಿಮೋಜಚಕನು ನವೊಮಿಯ ಹೊಲವನ್ನು ಖರೀದಿಸುವುದು ಮಾತ್ರವಲ್ಲದೆ, ಅವನ 
ಸಹೋದರನ ವಿಧವೆಯನ್ನು ಮದುವೆಯಾಗುವುದು ಮತ್ತು ಅವನು ಇಷ್ಟಪಟ್ಟರೆ 
ಮಕ್ಕಳನ್ನು ಎಬ್ಬಿಸಿ ಬೆಳೆಸುವ ಕರ್ತವ್ಯವು ಇದಾಗಿತ್ತು. ರಕಸಂಬಂಧಿ-ವಿಮೋಜಚಕಮು 
ಭೂಮಿಯನ್ನು ವಿಮೋಚಿಸುವ ಅವನ ಹಕ್ಕನ್ನು ಅವನ ಸಹೋದರನ ವಿಧವೆಯನ್ನು 
ಅದೇ ಸಮಯದಲ್ಲಿ ಮದುವೆ ಮಾಡಿಕೊಳ್ಳಲು ಚಿತ್ತುವುಳ್ಳವನಾಗಿರದ ಹೊರತು 
ಚಲಾಯಿಸಲು ಸಾಧ್ಯವಿಲ್ಲ ಸಂಬಂಧಿಯು ಮೊದಲ ಸಾಲಿನಲ್ಲಿರುವವರು 
'ರಕಸಂಬಂಧಿ-ನಬಿಮೋಚಕನ ಅವನ ಪಾತ್ರವನ್ನು ತೆಗೆದುಕೊಳ್ಳವ ಆಯ್ಕೆ 
ಮಾಡಲಿಲ್ಲ ಆದ್ದರಿಂದ ಬೋವಜನು ಹೆಜ್ಜೆಯನ್ನಿಟ್ಟಿನು,  ನವೊಮಿಯ 
ಭೂಮಿಯನ್ನು ವಿಮೋಚಿಸಿದನು ಮತ್ತು ಹಾಗೆಯೇ ರೂತಳನ್ನು 
ಮದುವೆಮಾಡಿಕೂಂಡನು. 


ರೂತಳಿಗೆ, ಯೆಹೂದ್ಯರಲ್ಲದವಳು, ಹೊರಗಿನವಳು, ಮೋವಾಬನ ಒಬ್ಬ A, CODD, 
ಎಲ್ಲವನ್ನು ಕಳೆದುಕೊಂಡವಳು (ಗ೦ಂಡನಿಲ್ಲ, ಮಕ್ಕಳಿಲ್ಲ) ಮತ್ತು ಏನನ್ನು 
ಹೊಂದಿಲ್ಲದವಳು (ಅವಳು ತನ್ನ ಸ್ವಂತ ಜನರನ್ನು ಮತ್ತು ಭೂಮಿಯನ್ನು 
ಅತ್ತೆಯೊಂದಿಗೆ ಹೋಗಲು ಬಿಟ್ಟಿಬಿಟ್ಟಿಳು ರಕಸಂಬಂಧಿ- ವಿಮೋಜಕನು 
ಹೆಜ್ಜೆಿಯನ್ನಿಟ್ಟನು ಮತ್ತು ಘನತೆ, ಗೌರವ, ಕುಟಿಂಬ, ಸ್ಥಾನ ಮತ್ತು ಆಕೆಯು 
ಬಯಸಿದೆಲ್ಲವನ್ನು ಪುನಃ ಸ್ಥಾಪಿಸಿದನು. ಇದೆಲQ್ಲದ್ದಕ್ಕೂ ಮಿಗಿಲಾಗಿ, ರಕಸಂಬಂಧಿ- 
ವಿಮೋಚಕನ ಕೆಲಸದ ನಿಮಿತ್ತದಿಂದ ರೂತಳು ಕರ್ತನಾದ ಯೇಸು BAN 
ವಂಶವಾಳಿಗೆ ತರಲ್ಬಟ್ಟಿಳು.(ಮತ್ತಾಯ 1:5). 


ತಪ್ಪಿ ಹೋದ ಮಗನ ಕಥೆ 


ದಾರಿತಪ್ಪಿಹೋದ ಮಗನ ಕಥೆಯು (ಲೂಕ 15:11-24) ಒಂದು ಚಿರಪರಿಚಿತ 
ಕಥೆಯಾಗಿದೆ. ಈ ಒಂದು ಕಥೆಯಲ್ಲಿ ವಿಮೋಚನೆಯ ಎಲ್ಲಾ ಅಂಶಗಳನ್ನು ನಾವು 
ನೋಡದಿದ್ದಾಗಲೂ (ಅಂದರೆ, ಬಿಡುಗಡೆಯ ಶುಲ್ಕದ ಪಾವತಿ, ಮಗನ 


11 


ದೇವರ ವಿಮೋಚನಾ ಹೃದಯ 


ಹಿಂದಿರುಗುವಿಕೆಗಾಗಿ ಹಾತೊರೆಯುವ ತಂದೆಯ ಹೃದಯವನ್ನು ನೋಡುತ್ತೇವೆ. ತಪ್ಪು 
DD ಜರುಗುತ್ತೆಂಬುದು ಮುಖ್ಯ ವಿಚಾರವಾಗಿರದೇ, ಮಗನು ವಿಮೋಚಿಸಲ್ಪಟ್ಟಿ 
ಮತ್ತು ಪುನಃ: ಸ್ಥಾಬಿಸಲ್ಪಟ್ಟಿದ್ದನ್ನು ನೋಡಲು ತಂದೆಯ ಹೃದಯವು 
ಹೊಂದಿಸಲಾಗಿತ್ತು. ದಾರಿತಪ್ಪಿದ ಅವನ ಮಗನು ತಿರುಗಿ ಬರುತ್ತಾನೆಂದು ತಂದೆಯು 
ದಿನದಿಂದ ದಿನಕ್ಕ ಬಾಗಿಲು ಬಳಿ ವಿಂತು ಕಾಯುತ್ತಿರುವುದನ್ನು ನಾವು 
ಕಲ್ಪಸಿಕೊಳ್ಳಬಹುದು ಮಾತ್ರವೇ. ಮತ್ತು ತಂದೆಯ ಹೃದಯದಲ್ಲಿ ಮತ್ತು ಮನಸ್ಸಿನ 
ಆಲೋಚನೆಗಳು, ಪ್ರತೀಕಾರ, IF, ಅಥವಾ ಅಪಮಾನಕರವಾಗಿರಲಿಲ್ಲ ಆದರೆ ಪ್ರೀತಿ, 
ಪುನಃ ಕಟ್ಟುವಿಕೆ, ಕಮಾಪಣೆ ಮತ್ತು ಆಚರಣೆಯಾಗಿತ್ತು. ಮಗನು ಹಿಂತಿರುಗಿ ಬಂದಾಗ 
ಸ್ಪಷ್ಟವಾಗಿ ಇದೇ ಜರುಗಿತ್ತು. ತಂದೆಯ ಕ್ಷಮಾಪಣೆಯನ್ನು, ಪುನಃ: ಸ್ಥಾಪನೆಯನ್ನು 
ವಿಸ್ತರಿಸುತಾನೆ ಮತ್ತು ಅವನ ಹಿಂದಿರುಗುವಿಕೆಯನ್ನು ಆಚರಿಸುತ್ತಾನೆ. ಈ ಕಥೆಯು 
ದೇವರ ಹೃದಯವನ್ನು ನಮ್ಮ ನಿತ್ಯವಾದ ತಂದೆಯನ್ನು ನಮಗೆ ಪ್ರಕಟಿಸುತ್ತದೆ. ನಮ್ಮ 
ತಂದೆಯ ಹೃದಯವು ಸ್ವಭಾವದಲ್ಲಿ ವಿಮೋಚಕವಾಗಿದೆ ಮತ್ತು ನಾವ 
ಫ್ಲಮಿಸಲ್ಪಟ್ಟಿವರು, ಸ್ವಸ್ಮತೆ ಹೊಂದಿದವರು ಮತ್ತು ಪುನಃ 
ಸ್ಥಾಪಿಸಲ್ಪಟ್ಟಿವರಾಗಿರುವಂತೆ ನೋಡಲೂ ಹೊಂದಿಸಿಕೂಂಡಿರುತ್ತದೆ. 


ವಿಮೋಚನೆಯ ದೊಡ್ಡ ಯೋಜನೆ 


ಎಲ್ಲಕ್ಕಿಂತ ಶ್ರೇಷ್ಟವಾದ ವಿಮೋಚನೆಯ ಕಥೆಯು ಸಹಜವಾಗಿ ಮಾನವಕುಲದ 
ವಿಮೋಚನೆಗಾಗಿರುವ ದೇವರ ಯೋಜನೆಯದ್ಮಾಗಿದೆ. ನಮ್ಮ ಎಲ್ಲಾ ಪಾಪಗಳ 
ನಡುವೆಯೊ, ನಮ್ಮ ಸೃಷ್ಟಿಕರ್ತ ದೇವರು, ನ್ಯಾಯಧಿಪತಿಯಂತೆ ಕುಳಿತಿರುವಾತನು, 
ಸ್ವತಃ ತಾನೇ ನಮ್ಮ ವಿಮೋಚಕ ಮತ್ತು ರಕ್ಷಕನಾಗಿ ಬಂದನು. ಪಾಪದ ಮೂಲಕವಾಗಿ 
ಆತನ ವೈರಿಗಳಾಗಿದ್ದ ನಮ್ಮನ್ನು ಮತ್ತು ತನ್ನ ಬಳಿಗೆ ಸಂಧಾನ ಮಾಡಿಕೂಂಡನು, 
ನಮ್ಮನ್ನು ಸಂಪೂರ್ಣವಾಗಿ ಪುನಃ ಸ್ಥಾಪಿಸಿದನು. ಮತ್ತು ಆತನ ದೃಷ್ಟಿಯಲ್ಲಿ 
ನಮ್ಮನ್ನು BND ಮತ್ತು ಬನಿರ್ದೋಷಿಯನ್ನಾಗಿ ಮಾಡಿದನು. ಆತನು ಇದನ್ನು 
ಸಂಪೂರ್ಣವಾಗಿ ಮಾಡಿದನು. ಆತನು ನಮಗಾಗಿ ಸಾಧ್ಯಕರವಾಗುವಂತೆ ಮಾಡಿದನು 
ಮತ್ತು ಆತನ ಮಗನಾದ ಯೇಸುಕಿಸ್ತನಲ್ಲಿ ವೈಯಕ್ತಿಕ ನಂಬಿಕೆ 


ಮೂಲಕವಾಗಿ ಅವರ ಸ್ವಂತ ಅನುಭವಗಳನ್ನು ಮೈಯಕಿಕವಾಗಿ ಪ್ರತಿಯೊಬ್ಬರು 
ಹೊಂದಲೂ ಸರಳವಾಗಿ ಆಹ್ವಾನಿಸುತ್ತಾನೆ. 


ಕೊಲೊಸ್ಸೆಯವರಿಗೆ 1:20 - 22 

20 ಆತನು ಶಿಲುಬೆಯ ಮೇಲೆ ಸುರಿಸಿದ ರಕದಿಂದ ತಾನು ಸಮಾಧಾನವನ್ನು ಉಂಟುಮಾಡಿ 
ಭೊಪಷರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನ 
ಪಡಿಸಿಕೊಳ್ಳಬೇಕೆ೦ತಲೊ ನಿಷ್ಠರ್ಷೆ ಮಾಡಿದನು 

21 ಇದಲ್ಲದೆ ನೀವು ಹಿಂದಿನ ಕಾಲದಲ್ಲಿ ಅನ್ಯರೂ ದುಷ್ಕತ್ಯಗಳನ್ನು ಮಾಡುವವರಾಗಿ ದ್ವೇಷ 
ಮನಸುಳ್ಳವರೂ ಆಗಿದ್ದರೂ 

22 ಆತನು ನಿಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ 
ಈಗ, ಸಂಧಾನಪಡಿಸಿಕೊಂಡಿದ್ದಾನೆ; ಮತ್ತುನಿಮ್ಮನ್ನುಪರಿಶುದ್ದರನ್ನಾಗಿಯೂ 
ನಿರ್ದೋಷಿಗಳನ್ನಾಗಿಯೂ,ನಿರಪರಾಧಿಗಳನ್ನಾಗಿಯೂ,ತನ್ನ,ಸನ್ನಿಧಿಯಲ್ಲಿ 
ನಿಲ್ಲಿಸಬೇಕೆಂದಿದ್ದಾನೆ. 


12 


ದೇವರ ವಿಮೋಚನಾ ಹೃದಯ 


ದೇವರ ಪ್ರೀತಿಯು ,ಯಾವುದೇ ಮಿತಿಯಿಲ್ಲ, ಯಾವುದೇ ಮೇರೆಗಳಿಲ್ಲ ಎಂಬುದು 
ನಮಗೆ ಗೊತ್ತಿದೆ. ನಮಗಾಗಿ ಇಟ್ಟೆರುವ ಆತನ ಪ್ರೀತಿಯಿಂದ ನಮ್ಮನ್ನು ಯಾವುದು 
ಪ್ರತ್ಯೇಕಿಸಲು ಸಾಧ್ಯವಿಲ್ಲ. ಒಬ್ಬ ಮ್ಯಕ್ಷಿಯು ಎಷ್ಟು "ಅಸ್ತವ್ಯಸ್ತತೆಗೆ" ಒಳಗಾಗಿದ್ದರೂ, 
ಅವರ ಪಾಪಗಳು ಎಷ್ಟೇ ಕಪ್ಸಾಗಿದ್ದರೂ, ಅವರು ಅಲೆಮಾರಿಗಳಂತೆ ಎಷ್ಟು ದೂರ 
ಅಲೆದಾಡಿದರೂ, ಅಮರು ಎಷ್ಟೇ ವ್ಯರ್ಥವಾದವರಾಗಿದ್ದರೂ, ಸ್ವಯಂಕೃತವಾಗಿ 
ಎಷ್ಟೇ ಆಳವಾಗಿ ಗಾಯಮಾಡಿಕೊಂಡಿದ್ದರೂ, ದೇವರು ಇನ್ನೂ ಅವರನ್ನು 
ಪ್ರೀತಿಸುತ್ತಾನೆ ಮತ್ತು ಅವರು ವಿಮೋಚನೆ ಹೊಂದಿರಬೇಕೆಂದು ನೋಡಲು 
ಬಯಸುತಾನೆ. 


ರೋಮಾಪುರದವರಿಗೆ 8:38-39 

38 ಹೇಗಂದರೆ ಮರಣವಾಗಲಿ ಜೀವವಾಗಲಿ ದೇವದೊತರಾಗಲಿ ದುರಾತ್ಮಗಳಾಗಲಿ ಈಗಿನ 
ಸಂಗತಿಗಳಾಗಲಿ ಮುಂದಣ ಸಂಗತಿಗಳಾಗಲಿ 

39 ಮಹತ್ನಗಳಾಗಲಿ ಮೇಲಣ ಲೋಕವಾಗಲಿ ಕೆಳಗಣ ಲೋಕವಾಗಲಿ ಬೇರೆಯಾವ 
ಸೃಷ್ಣಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿಬಂದ ದೇವರ 
ಪ್ರೀತಿಯಿಂದ ಅಗಲಿಸಲಾರದೆಂದು ನನಗೆ ನಿಶ್ಚಯ ಉಂಟಿ. 


ಆತನು ಸಂಪೂರ್ಣವಾಗಿ BB AITO. ಒಬ್ಬ ವ್ಯಕ್ತಿಯು ಪಾಪ ಮತ್ತು ಅಧಃಪತನದ 
ಅತ್ಯಂತ ಕಡಿಮೆ ಸ್ಥಿತಿಗೆ ಬಿದ್ದಿದ್ದರೂ ಸಹ ಅವರನ್ನು ವಿಮೋಚಿಸಲು ಮತ್ತು 
ಅವರನ್ನು ರಕ್ಲಿಸುತ್ತಾನೆ. 


ಇಬ್ರಿಯರಿಗೆ 7:25 

ಆದಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ 

BB ABS, ಶಕನಾಗಿದ್ದಾನೆ ಅವರಿಗೋಸ್ಕರ ವಿಜ್ಞಾಪನೆ ಮಾಡುವದಕೆ ಯಾವಾಗಲೂ 
ಬದುಕುವವನಾಗಿದ್ದಾನೆ. 


ದೇವರ ವಿಮೋಚನಾ ಹೃದಯವನ್ನು ಅಪ್ಪಿಕೊಳ್ಳುವುದು 


ದೇವರ ಹೃದಯವು ಯಾವಾಗಲೂ 
ಕಳೆದುಹೋದದ್ದನ್ನು ಚೇತರಿಸಿಕೊಳ್ಳವುದು, 
ವ್ಯರ್ಥವಾದದ್ದನ್ನು ಪುನಃ ಪಡೆದುಕೂಳ್ಸವುದು, 
ಹಾಳಾದದ್ದಮನ್ನು ಪುನ್ನಃ ಸ್ಥಾಪಿಸುವುದು, 
ಬಂಧಿಸಲ್ಬಟ್ಟಿದ್ದನ್ನು ಬಿಡುಗಡೆ ಮಾಡುವುದು, 
ನಾಶವಾದದ್ದನ್ನು ಪುನಃ ನಿರ್ನಿಸುವುದು, 
ವಿಕಾರಗೊಂ೦ಡದ್ದನ್ನು ಸುಂದರಗೊಳಿಸುವುದು, 


13 


ದೇವರ ವಿಮೋಚನಾ ಹೃದಯ 


ಗಾಯಗೊಂಡದ್ದನ್ನು ವಾಸಿಮಾಡುವುದು, 

ಕೆಳಗಣ ದಣಿವಾದದ್ದನ್ನು ನೂತನಗೊಳಿಸುವುದು, 
ಸಾಯುತ್ತಿರುವದನ್ನು ಪುನರುಜ್ಮೀವನ ಗೊಳಿಸುವುದು, 
ಮರಣಹೊಂದಿದ್ದನ್ನು ಪುನರುತ್ಠ್ಮಾನ ಗೊಳಿಸುವುದು, 
ಇದಕ್ಕ ಹೊಂದಿಸಿಕೊಂಡಿದೆ. 


ದೇವರ ಹೃದಯವು ಸ್ವಭಾವದಲ್ಲಿ ವಿಮೋಚಕವಾಗಿದೆ. ಆತನು ಪ್ರಾರಂಭಿಸಿದ್ದನ್ನು 
ದೇವರು ಬಿಟ್ಟಿಕೊಡುವನಲ್ಲ. ಬೆಲೆಯನ್ನು ಲೆಕ್ಕಿಸದೇ ಆತನು ಸಂಪೂರ್ಣವಾಗಿ 
ರಕ್ಷಿಸುತ್ತಾನೆ ಮತ್ತು ಪ್ರೀತಿಸುತ್ತಾನೆ. ನಾವು ಆತನಂತೆಯೇ ಇರಲು ಕರೆಯಲ್ಬಟ್ಟೆದೇವೆ. 
ಮತ್ತು ಜೀವನದ ಪರಿಸ್ಥಿತಿಗಳಿಗೆ ಮತ್ತು ನಾವು ಎದುರಿಸುವ ತೊಂದರೆಗಳಿಗೆ ನಮ್ಮ 
ವಿಧಾನವು ಸಹ ವಿಮೋಚಕವಾಗಿರಬೇಕು. 


ನಾವು ಜನರು, ಜೀವನದ ಸನ್ನಿವೇಶಗಳು, ಮತ್ತು ತಪ್ಪಾಗಿರಬಹುದಾದ ಇತರ 
ವಿಷಯಗಳನ್ನು ನೋಡಿದಾಗ, ನಾವು ಅವರನ್ನು ದೇವರ ವಿಮೋಚಕ ಹೃದಯದಿಂದ 
ನೋಡಬೇಕು. 


ನಿಮಗೆ ತಿಳಿದಿರುವ ಸ್ನೇಹಿತರು ಅಥವಾ ಜನರು ತಮ್ಮ ಜೀವನವನ್ನು 
ಅಸ್ಪವ್ಯಸ್ತಗೊಳಿಸಿಕೊಂಡಿದ್ದರೆ ಮತ್ತು ಎದುರುನೋಡಲೂ ಏನು ಉಳಿದಿಲ್ಲದಿದ್ದದೆ, 
ಅವರನ್ನು ದೇವರ ವಿಮೋಚಕ ಹೃದಯದಿಂದ ನೋಡಿರಿ. VOCS, ಇದೆ. 


ಮಗನು ಅಥವಾ ಮಗಳು ದಾರಿತಪ್ಪಿದರೆ, ಅವನು ಅಥವಾ ಆಕ ಯನ್ನು ದೇವರ 
ORO ಹೃದಯದಿಂದ ನೋಡಿರಿ. ದೇವರು Yah, ಮಗುಮನ್ನು ಹಿಂದಕ್ಕೆ 
ತರಬಹುದು. 


ನಿಮ್ಮ ಮದುವೆ ಅಧವಾ ಮನೆಯು ದೂರವಾಗಿ ಬಿದ್ದಹೋಗುತ್ತಿದ್ದರೆ, ದೇವರ 
ವಿಮೋಚಕ ಹೃದಯದಿಂದ ಅದನ್ನು ನೋಡಿರಿ. ದೇವರು ನಿಮ್ಮ ಶೋಕವನ್ನು 
ನೃತ್ಯವಾಗಿ ಪರಿವರ್ತಿಸಬಹುದು. 


ನಿಮ್ಮ ಸ್ವಂತ ಜೀವನ ಅಥವಾ ಹಣಕಾಸುಗಳು ಅಥವಾ ಉದ್ಯೋಗದ ಪರಿಸ್ಥಿತಿಗಳು 
ಅಥವಾ ಯಾವುದಾದರೂ ಬೇರಡೆ ಒಳ್ಳೆದ್ದರಿಂದ ಕಟ್ಟಿದ್ದೆ, ಅತಿಕಟ್ಟಿದ್ದಕ್ಕ 
ಹೋಗಿದ್ದರೆ, ನಿಮಗಾಗಿರುವ ದೇವರ ವಿಮೋಚಕ ಹೃದಯದಲ್ಲಿ ನಂಬಿಕೆಇಡಿರಿ. 


14 


ದೇವರ ವಿಮೋಚನಾ ಹೃದಯ 


ದೇವರು ಜನರನ್ನು ಹೊಲಸಾದ ಕೆಸರಿನ ಗುಂಡಿಯಿಂದ ಹೊರತಂದು ಸಮತಟ್ಟಾದ 
ನೆಲದ ಮೇಲೆ ಕೂರಿಸುತ್ತಾನೆ. 


ನೀವು ಹೊತ್ತುಕೊಂಡಿದ್ದ ಕನಸನ್ನು ನಮ್ಮ ಕಣ್ಣು ಮುಂದಿಯೇ ಕ್ರೂರವಾಗಿ 
ಪುಡಿಮಾಡಿದಂತೆ ತೋರುತ್ತಿದ್ದರೆ, ದೇವರು ಇನ್ನೂ Ved, ವಿಮೋಜಕನಾಗಿದ್ದಾನೆ. 
ASD, ಆತನು ಜೀವವನ್ನು ಕೊಡುತ್ತಾನೆ. 


ವೈಯಕಿಕ ಅನ್ನಯ 


1. ದೇವರ ವಿಮೋಚಕ ಹೃದಯದೊಡನೆ ನೋಡಬೇಕಾದಂತಹ ಜನರು ಅಥವಾ 
ಪರಿಸ್ಥಿತಿಗಳು ನನ್ನ ಜೀವಿತದಲ್ಲಿ ಇವೆಯಾ? 


2. ದೇವರ ವಿಮೋಚಿಸುವ ಬಲವು ಅವರನ್ನು ಅಥವಾ ಅವರ ಪರಿಸ್ಥತಿಗಳನ್ನು 
ವಿಮೋಚಿಸುತದೆ ಎಂಬುದಾಗಿ ನಾನು ನಂಬುತ್ತೇನಾ? 


15 


ದೇವರ ವಿಮೋಚನಾ ಹೃದಯ 
2. ದೇವರ ವಿಮೋಚಕ ಕೆಲಸದ ಸ್ನಭಾವ 


ಕೀರ್ತನೆಗಳು 103 ತು೦ಬಾ ಪರಿಚಿತ ಕೀರ್ತನೆಯಾಗಿದೆ. ಆತನ ಅನೇಕ ಪ್ರಯೋಜನಗಳ 
ಬಾಗವಾಗಿ ನಾಶನದಿಂದ ನಮ್ಮ ಜೀವಿತವನ್ನು ವಿಮೋಚಿಸುವುದನ್ನು ದೇವರು ನಮಗೆ 
ಕೂಡುತಾನೆ. 


ಕೀರ್ತನೆಗಳು 103:1-6 

1 ನನ್ನ ಮನವೇ ಯಹೋವನನ್ನು ಕೊಂಡಾಡು ನನ್ನ ಸರ್ಮೇಂದ್ರಿಯಗಳೇ ಆತನ 
ಪವಿತ್ರ ನಾಮಮನ್ನು ಕೀರ್ತಿಸಿರಿ 

2 ನನ್ನ ಮನವೇ ಯಹೋವನನ್ನು ಕೊಂಡಾಡು ಆತನ ಉಪಕಾರಗಳಲ್ಲಿ ಒಂದನ್ನೂ 
ಮರೆಯಬೇಡ 

3 ಆತನು ನಿನ್ನ ಎಲ್ಲಾ ಅಪರಾಧಗಳನ್ನು ಕಮಿಸುವವನೂ ಸಮಸ್ತ ರೋಗಗಳನ್ನು 
ವಾಸಿಮಾಡುವವನೂ 

4 ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನೂ ಪ್ರೀತಿಕೃಷೆಗಳೆ೦ಂಬ ಕೀರಿಟಿದಿಂದ ನಿನ್ನನ್ನು 
ಶೃಂಗರಿಸುವವನೂ ಆಗಿದ್ದಾನೆ 

5 ಶ್ರೇಷ್ಟವರಗಳಿ೦ದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ. ಹದ್ದಿಗೆ ಬರುವಂತೆಯೇ ನಿನಗೆ 
ಯೌವ್ವನವನ್ನು ತಿರಿಗಿ ಬರಮಾಡುತ್ತಾನೆ 

6 ಯಹೋವನು ನೀತಿಯನ್ನು ಸಾಧಿಸುವವನಾಗಿ ಕುಗ್ಗಿಹೋದವರೆಲ್ಲರ ನ್ಯಾಯವನ್ನು 
ಸ್ಥಾಪಿಸುತ್ತಾನೆ. 


ನಮ್ಮ ವಿಮೋಚಕನಾಗಿರುವ ದೇವರನ್ನು ವರ್ಣಿಸಲು ನಾವು ಮಾಡಬಹುದಾದಂತ 
ಕೆಲವು ಘೋಷಣೆಗಳು ಇಲ್ಲಿವೆ. 


* ನನ್ನ ವಿಮೋಚಕನು ಜೀವಿಸುತ್ತಾನೆ (ಯೋಬನು 19:25) 


* ನನ್ನ ವಿಮೋಚಕನು ಕರ್ತನು , ಇಸ್ರಾಯೇಲ್ಯರ ಅರಸನು, ಮೊದಲನೆಯ ಮತ್ತು 
ಕೂನೆಯು ಆತನೇ. (ಯೆಶಾಯ 44:6) 


© ನನ್ನ ವಿಮೋಚಕನು ಸರ್ವಭೂಮಿಯ ದೇವರಾಗಿದ್ದಾನೆ. (ಯೆಶಾಯ 54:5) 


« ನನ್ನ ವಿಮೋಚಕನು ಆತನ ಹಸ್ತಗಳಲ್ಲಿ ಇಡೀ ಪ್ರಪಂಚವನ್ನೇ ಹೊಂದಿದ್ದಾನೆ. 
(ಯೆಶಾಯ 44:24) 


* ನನ್ನ ವಿಮೋಚಕನು ಬಲಿಷ್ಟವಾದವನು ಸೇನಾಧಿಶ್ವರನಾದ ಕರ್ತನು ಎಂಬುದು 
ಆತನ ಹೆಸರು. (ಯೆರೆಮಿಯ 50:34) 


ನನ್ನ ವಿಮೋಚಕನು ನನ್ನ ತಂದೆ, ನಿತ್ಯನಾದವನು (ಯೆಶಾಯ 63:16) 


ನನ್ನ ವಿಮೋಚಕನು ಮಹೋನ್ನತನಾದ ದೇವರು ಮತ್ತು ನನ್ನ ಬಂಡೆ. 
(ಕೀರ್ತನೆಗಳು 78:35) 


16 


ದೇವರ ವಿಮೋಚನಾ ಹೃದಯ 


* ನನ್ನ ವಿಮೋಚಕನು ನನ್ನ ಕಡೆಗೆ ನಿತ್ಯವಾದ ಕರುಣೆ ಮತ್ತು ಆತನ ಕೃಪೆಯನ್ನು 
ತೋರಿಸುತ್ತಾನೆ. (ಯೆಶಾಯ 54:8) 


© ನನ್ನ ವಿಮೋಚಕನು ಇಸ್ರಾಯೇಲ್ಯರಲ್ಲಿ ಪವಿತ್ರನು ಮತ್ತು ನನಗೆ ಆತನು ಸಹಾಯ 
ಮಾಡುತ್ತಾನೆ. (ಯೆಶಾಯ 41:14) 


* ನನ್ನ ವಿಮೋಚಕನು ಪ್ರಬಲನು ,ಆತನು ನನ್ನ ಪ್ರಕರಣವನ್ನು ಸಮರ್ಥಿಸುತ್ತಾನೆ 
(230, ROLES. NY 23:11, ಯೆರೆಮಿಯ 50:34) 


* ನನ್ನ ವಿಮೋಚಕನು ಯಶಸ್ಸು ಸಾಧಿಸಲು ಬೋಧಿಸುತ್ತಾನೆ ಮತ್ತು ನಾನು 
ಹೋಗಬೇಕಾದ ದಾರಿಯಲ್ಲಿ ಮುನ್ನಡೆಸುತ್ತಾನೆ. (ಯೆಶಾಯ 48:17) 


* ನನ್ನ ವಿಮೋಚಕನು ನನ್ನ ಒಳಿತಿಗಾಗಿ ವಿಷಯಗಳನ್ನು ತಿರಿಗಿಸುತಾನೆ ಮತ್ತು 
ಅನಿರೀಕ್ಷಿತವಾದದ್ದು ಜರುಗಲು ಕಾರಣವಾಗುತ್ತಾನೆ. (ಯೆಶಾಯ 49:26 ಯೆಶಾಯ 
60:16) 


ದೇವರು ನಮ್ಮ ವಿಮೋಚಕನು . ಈ ಒಂದು ಅಧ್ಯಾಯದಲ್ಲಿ ದೇವರ ವಿಮೋಚಕ 
ಕಾರ್ಯದ ಸ್ವಭಾವಗಳಿಂದ ಕೆಲವು ಸೂಕ್ಷಪರಿಜ್ಞಾನ ಪಡೆಯೋಣ. ನಿರ್ಧಿಷ್ಟವಾಗಿ 
DD ಒಳಗೊಳ್ಳುತ್ತದೆ ಮತ್ತು ಆತನ ವಿಮೋಚಕ ಕೆಲಸದ ಬಗ್ಗೆ ದೇವರು ಹೇಗೆ 
ಹೋಗುತ್ತಾನೆಂಬುದನ್ನು ತಿಳಿಯೋಣ. 


ದೇವರ ವಿಮೋಚನಾ ಕಾರ್ಯವು ಯಾವುದೇ ಮಿತಿಗಳನ್ನು ತಿಳಿದಿಲ್ಲದ ಸ್ಥಿರವಾದ, 
ಅನಿಯಂತಿಿತ ಪ್ರೀತಿಯಿಂದ ಪೇರೇಪಿಸಲ್ಪಟ್ಟೆದೆ. 


ಹಳೆಯ ಒಡಂಬಡಿಕೆಯಲ್ಲಿ, ದೇವರ ಜನರು ದೇವರಿಂದ ದೂರವಾಗಿ 
ಅಲೆದಾಡಿದ್ದನ್ನು ಪುನಃ ಪುನಃ: ಮತ್ತು ಮತ್ತೆ ಮತ್ತೆ ನೋಡುತೇವೆ ಮತ್ತು ದೇವರು 
ಅವರನ್ನು ತನ್ನ ಬಳಿಗೆ ಕರೆತರಲು ಪ್ರಯತ್ನಿಸುವ ಅನೇಕ ಮಾರ್ಗಗಳನ್ನು 
ನೋಡುತೇವೆ. ಅವರನ್ನು ಎಚ್ಚರಿಸಲು ಅವರನ್ನು ತಿದ್ದಪಡಿಸಲು ಮತ್ತು ದೇವರ 
ಬಳಿಗೆ ತಿರುಗಿ ಕರೆತರಲು ಪ್ರವಾದಿಗಳನ್ನು ದೇವರು ಎಬ್ಬಿಸಿದ ಅನೇಕ ಸಮಯಗಳಿವೆ. 
ಇತರೆ ಸಮಯಗಳಲ್ಲಿ, ಅವರನ್ನು ಹಿಂತಿರುಗಿ ಪಡೆಯುವ ಕ್ರಮದಲ್ಲಿ ಕಠಿಣ 
ಕಷ್ಟಗಳನ್ನು ಅಥವಾ ಸೆರೆಯಲ್ಲಿ ಅನುಭವಿಸುವಂತೆ ಆತನು ಅನುಮತಿಸಿದನು. 
ಆದಾಗ್ಯೊ ಇವೆಲ್ಲವೂಗಳಲ್ಲಿ, ತನ್ನ ಜನರ ಮೇಲೆ ಅತ್ಯಂತ ಪ್ರೀತಿಯಿಂದ ದೇವರ 
ವಿಮೋಚನಾಕಾರ್ಯವು ಕೊಂಡೊಯ್ಯಲ್ಬಟ್ಟಿತ್ತು ಎಂಬುದನ್ನು ನೋಡುತ್ತೇವೆ. 
ನಾವು ಎರಡು ವಾಕ್ಯ ಭಾಗಗಳನ್ನು ಪರಿಗಣಿಸೋಣ 


ಯೆರೆಮಿಯ 31:1-4 
1 ಯೆಹೋವನು ಇಂತೆನ್ನುತ್ತಾನೆ -ಆ ಕಾಲದಲ್ಲಿ ನಾನು ಇಸ್ರಾಯೇಲಿನ ಸಕಲ ಗೋತ್ರಗಳ ವರಿಗೆ 
ದೇವರಾಗಿರುವೆನು. ಅವರು ನನಗೆ ಪ್ರಜೆಯಾಗಿರುವರು 


17 


ದೇವರ ವಿಮೋಚನಾ ಹೃದಯ 


2 ಇದು ಯೆಹೋವನ ನುಡಿ - ಹತಶೇಷವಾದ ಜನಕೆ, ಅರಣ್ಯದಲ್ಲಿ ದಯೆ ದೊರೆಯುವದು - 
ಇಸ್ರಾಯೇಲು ವಿಶ್ರಾಂತಿಯನ್ನು ಹುಡುಕುವದಕೆೆ, ಹೋಗುವಾಗ ಯೆಹೋವನು ದೂರದಿಂದ 
ಬಂದು ಅದಕೆ ದರ್ಶನಕೊಟ್ಟಿ ಹೀಗನ್ನುವನು 

3 ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ ಆದಕಾರಣ ನಿನ್ನನ್ನು 
ಮಮತೆಯಿಂದ ಸೆಳೆದುಕೊಂಡಿದ್ದೇನೆ 

4 ಇಸ್ರಾಯೇಲೆ೦ಬ ಯುವತಿಯೇ ನಾನು ನಿನ್ನ ಹಾಳು ಪ್ರದೇಶಗಳನ್ನು ಪುನಃ ಕಟ್ಟಿವೆನು ಅವು 
ಕಟ್ಟಿಡಗಳಾಗುವವು ನೀನು ಮತ್ತೆ ದಮ್ಮದಡಿಗಳಿಂದ ವೈಭಧವಗೊಂಡು ವಿನೋದಪಡುವವರ 
WO NIA, ಸೇರಿಕೊಳ್ಸುವಿ. 


ಪ್ರವಾದಿಯಾದ ಯೆರೆಮೀಯನ ಮೂಲಕವಾಗಿ ಬರಲಿರುವ ಬ್ಯಾಬಿಲೋಮನಿಯರ 
ಕೈಯಿಂದ ಸೆರೆಯಾಳು ಮತ್ತು ವಿಪತ್ತುಗಳ ಕುರಿತು ಆತನ ಜನರಿಗೆ ದೇವರು 
ಎಚ್ಚರಿಸಿದಾಗಲೂ, ದೇವರು ಅವರಿಗೆ ಆತನ ಪ್ರೀತಿಯ ಭರವಸೆಕೊಟ್ಟಿನು. ಆತನು 
ಮರುಭೂಮಿಯಲ್ಲಿ ಕೃಪೆಯನ್ನು ಪಡೆದುಕೊಂಡಂತಹ ಜನರು, ಶಾಶ್ವತ 
ಪ್ರೇಮದಿಂದಲೇ ಆತನ ಜನರನ್ನು ಪ್ರೀತಿಸಿದ್ದನ್ನು ಮತ್ತು ಅವರು ತಿರುಗಿ ನವೀಕರಿಸುವ 
ಮತ್ತು ಪುನಃ ಕಟ್ಟಿವ ಭರವಸೆಯ ಕುರಿತು ಆತನು ಮಾತನಾಡುತ್ತಾನೆ. 


ಹೋಶೇಯ 141-7 

1 ಇಸ್ರಾಯೇಲೇ, ನೀನು ಹಿಂದಿರುಗಿ ನಿನ್ನ ದೇವರಾದ ಯೆಹೋವನನ್ನು ಸೇರಿಕೋ ನಿನ್ನ 
ಅಪರಾಧದಿಂದಲೇ, ನೀನು ಮುಗಿಸಿ WOH, 

2 (ಪಶ್ಕಾತ್ತಾಪದ) ಮಾತುಗಳನ್ನು ತೆಗೆದುಕೊಂಡು ಯೆಹೋವನ ಬಳಿಗೆ ಹಿಂದಿರುಗಿ ಆತನಿಗೆ 
ನಮ್ಮ ಅಪರಾಧವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿ (ನಮ್ಮಲ್ಲಿನ) ಒಳ್ಳೆಯದನ್ನು 
ಅಂಗೀಕರಿಸು ನಮ್ಮ ಸ್ರ್ತೋತ್ರಗಳೆ೦ಬ ಹೋರಿಗಳನ್ನು ಅರ್ಪಿಸುವೆವು 

3 ಅಶ್ಯೊರವು ನಮ್ಮನ್ನು ರಕ್ಲಿಸುವದೆಂ೦ದು SOBs) (ಐಗುಪ್ತದ) ಕುದುರೆಗಳನ್ನು ಹತ್ತೆವು. ನಮ್ಮ 
ಕೈಕೆಲಸದ ಬೊಂಬೆಗಳಿಗೆ ನೀವು ನಮ್ಮ ದೇವರುಗಳು ಎಂದು ಇನ್ನು ಹೇಳೆವು ನೀನೇ 
ಅನಾಥರನ್ನು ಕರುಣಿಸುವಿ ಎಂಬದಾಗಿ ಅರಿಕೆ ಮಾಡಿಕೊಳ್ಳಿರಿ 

4 ನಾನು ನನ್ನ ಜನರ ಭ್ರಷ್ಟತ್ನವನ್ನು ಪರಿಹರಿಸಿ ಅವರನ್ನು ಮನಃಪೂರ್ವಕವಾಗಿ ಪ್ರೀತಿಸುವೆನು 
ನನ್ನ ಕೋಪವು ಅವರ ಕಡೆಯಿಂದ ತೊಲಗಿ ಹೋಯಿತು 

5 ನಾನು ಇಸ್ರಾಯೇಲಿಗೆ ಇಬ್ಬನಿಯಂತಾಗುವೆನು ಅದು ತಾವರೆಯಂತೆ ಒಡೆಯುವದು 
ಲೆಬನೋನಿನ (ದೇವದಾರುಗಳು) ಹಾಗೆ ಬೇರು ಬಿಟ್ಟುಕೊಲ್ಲವದು. 

6 ಅದರ ರೆಂಬೆಗಳು ಹರಡುವವು, ಅದರ ಅಂದವು ಒಲೀವ ಮರದಂತೆ ಕಂಗೊಳಿಸುವದು, ಅದರ 
ಪರಿಮಳವು ಲೆಬನೋನಿನ ಹಾಗೆ ಮನೋಹರವಾಗಿರುವದು 

7 ಅದರ ನೆರಳನ್ನು ಆಶ್ರಯಿಸಿರುವವರು ಹಿಂದಿರುಗಿ ಬೆಳೆಯನ್ನು ಬೆಳೆದು ದ್ರಾಕ್ಷೆಯಂತೆ 
ಪಲ್ಲವಿಸುವರು; ಅದರ ಕೀರ್ತಿಯು ಲೆಬನೋನಿನ ದ್ರಾಕ್ನಾರಸದ ಹಾಗೆ ಸ್ವಾರಸ್ಯವಾಗಿರುವದು. 


ಇಸ್ರಾಯೇಲು ಒಂದು ದೇಶದಂತೆ ಸಮೃದ್ದಿಯಾಗುತ್ತಿರುವ ಸಮಯದ ಅವಧಿಯಲ್ಲಿ 
ಕಕೋಶೇಯನು ಪ್ರವಾದಿಸಿದನು. ಆದರೆ ಜನರು ಆತ್ಮೀಕವಾಗಿ ದಾರಿತಪ್ಪಿದ್ದರು ಮತ್ತು 
ಕರ್ತವಿಂದ ದೂರವಾಗಿ ಹೋಗಿದ್ದರು. ಇಲ್ಲಿ ಮತ್ತೆ ದೇವರ ಜನರು ಆತನ ಬಳಿಗೆ 
ಹಿಂತಿರುಗಿ ಬರಬೇಕೆಂದು ದೇವರು ಆಹ್ಯ್ಮಾನಿಸುವಂತಹ ಸಂದೇಶವನ್ನು 
ಹೋಶೇಯನು ಬಿಡುಗಡೆ ಮಾಡುವುದನ್ನು ನಾವು ನೋಡುತ್ತೇವೆ. ಆತನು ಉಚಿತವಾಗಿ 
ಅವರನ್ನು ಪ್ರೀತಿಸುತ್ತಾನೆ, ಹಿಂಜಾರಿ ಹೋದವರನ್ನು ಸ್ವಸ್ಥಪಡಿಸುತಾನೆ ಮತ್ತು 
ಅವರನ್ನು ಪುನಃಸ್ಮಾಪಿಸುತ್ತಾನೆಂಬ ಭರವಸೆ ನೀಡುತ್ತಾನೆ. ದೇವರ ವಿಮೋಚನೆಯ 
ಶ್ರೇಷ್ಠ ಯೋಜನೆಯು ದೇವರು ಅನಿಯಂತಿತ ಪ್ರೀತಿಯಿಂದ ಪ್ರೇರೇಪಿಸಲ್ಪಟ್ಟೆದೆ. 


18 


ದೇವರ ವಿಮೋಚನಾ ಹೃದಯ 


ರೋಮಾಪುರದವರಿಗೆ 5:8 
ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು 
ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. 


ಪ್ರೀತಿ, ಆತನ ಜನರಿಗಾಗಿರುವ ದೇವರ ಪ್ರೀತಿಯು ಅವರನ್ನು ಉಜ್ಮೀವನಗೊಳಿಸಲು, 
ಪುನಃಣಟ್ವಿಲೂ ಮತ್ತು ಪುನಃಸ್ಮಾಪಿಸಲು ಮತ್ತು ವಿಮೋಚಿಸಲು ದೇವರಿಗೆ ಪ್ರಮುಖ 
ಪ್ರೇರಕವಾಗಿದೆ. ಆತನು ಶಾಶ್ವತವಾದ ಪ್ರೇಮದೊಡನೆ ಪ್ರೀತಿಸುತ್ತಾನೆ. ಆತನು 
ಉಚಿತವಾಗಿ ಪ್ರೀತಿಸುತ್ತಾನೆ. ನಮಗಾಗಿರುವ ದೇವರ ಪ್ರೀತಿಯಲ್ಲಿ ನಾವು 
ಸುರಕ್ಷಿತರಾಗಿರುವುದನ್ನು ಕಲಿಯಬೇಕು. ಕೆಲವು ಸಮಯಗಳಲ್ಲಿ ನಮ್ಮನ್ನು ನಾವೇ 
ಗುರ್ತಿಸಿಕೊಳ್ಳುವ೦ತಹ ಪರಿಸ್ಥಿತಿಗಳು ನಮ್ಮ ತಪ್ಪು ಮಾಡುವುದರ 
ಫಲಿತಾಂಶವಾಗಿರುತವೆ. ನಾವು ದೇವರಿಂದ ದಾರಿತಪ್ಪಿದೆವು ಮತ್ತು ಅಲೆದಾಡಿದೆವು. 
ನಾವು ದಂಗೆ ಎದ್ದವರಾದೆವು ಮತ್ತು ಪಾಪದಲ್ಲಿ ಜೀವಿಸಿದೆವು. ನಮ್ಮ ಸ್ವಂತ 
ಜೀವಿತಗಳನ್ನು ನಾಶಪಡಿಸಿಕೊಂಡೆವು. ಆದರೆ ಈಗ ದೇವರ ಕಡೆ ತಿರುಗಿಕೊಂಡು 
ನಮ್ಮ ಪರಿಸ್ಥಿತಿಯಿಂದ ನಮ್ಮನ್ನು ವಿಮೋಚಿಸಲು ಆತನನ್ನು ನೋಡುತ್ತೇವೆ, ನಾವು 
ಇದನ್ನು ಮಾಡಲು ಕಾರಣವೇನೆಂದರೆ ಆತನು ನಮ್ಮನ್ನು ಇನ್ನೂ ಪ್ರೀತಿಸುತ್ತಾನೆ 
ಎಂಬುದನ್ನು ತಿಳಿದಿರುವುದರಿಂದಲೇ ಆಗಿದೆ. ನಾವು ಎಷ್ಟರ ಮಟ್ಟಿಗೆ ಅಸ್ತವ್ಯಸ್ತ 
ಮಾಡಿಕೊಂಡಿದ್ದೇವೆಂಬುದನ್ನು ಮತ್ತು ಎಷ್ಟು ಕಟ್ಟಿ ವಿಷಯಗಳು ಆಗಿರಬಹುದು 
ಎಂಬುದನ್ನು ಲೆಕ್ಕಿಸದೇ ಆತನು ನಮ್ಮನ್ನು ಪ್ರೀತಿಸುತ್ತಾನೆ. ನಮಗಾಗಿರುವ ಆತನ 
ಪ್ರೀತಿಯಿಂದ ನಮ್ಮನ್ನು ಆತನು ವಿಮೋಚಿಸುತ್ತಾನೆ. "ನಾವು ಉಳಿದಿರುವದು 
ಯೆಹೋವನ ಕರುಣೆಯೇ ಆತನ ಕೃಪಾವರಗಳು ಬಿಂತುಹೋಗವು ದಿನದಿನವು ಹೊಸ 
ಹೊಸದಾಗಿ ಒದಗುತ್ತವೆ. ನಿನ್ನ ಸತ್ಯಸಂಧತೆಯು ದೊಡ್ಡದು ಯೆಹೋವನೇ ನನ್ನ 
ಪಾಲು ಆದಕಾರಣ ಆತನನ್ನು ವಿರೀಕ್ಲಿಸುವೆನು ಎಂದು ನನ್ನ ಅಂತರಾತ್ಮವು 
ಅಂದುಕೊಳ್ಳುತ್ತದೆ. ಯೆಹೋವನು ತನ್ನನ್ನುವಿರೀಕ್ಲಿಸುವವರಿಗೂ ಹುಡುಕುವವರಿಗೂ 
ಮಹೋಪಕಾರಿಯಾಗಿದ್ದಾನೆ. (ಪ್ರಲಾಪಗಳು 3:22-25). 


ಅದೇರೀತಿಯಾಗಿ, ನಮ್ಮ ಸುತ್ತ ಮುತಲಿರುವವರ ಜೀವಿತಗಳಲ್ಲಿ ಆತನ 
ವಿಮೋಚನೆಯ ಕಾರ್ಯದಲ್ಲಿ ನಾವು ದೇವರೊಡನೆ ಜೊತೆ ಕೆಲಸದವರಾಗಿರುವಾಗ, 
ದೇವ-ಬಗೆಯ ಪ್ರೀತಿಯಲ್ಲಿ ನಡಿಯುವುದನ್ನು ನಾವು ಕಲಿಯಬೇಕು. ನಾವು 
ಅವರೊಂದಿಗೆ ಅಪರಿಮಿತವಾದ, ಶಾಶ್ವತವಾದ, ಉಚಿತವಾಗಿ ಕೊಡಲ್ಪಟ್ಟಿ ದೇವರ 
ಪ್ರೀತಿಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು. ಖಂಡಿತವಾಗಿಯೂ ನಾವು ಇದನ್ನು 
ಮಾಡಲು ಸಾಧ್ಯವಿಲ್ಲ. ದೇವರ ಪ್ರೀತಿಯಲ್ಲಿ ನಾವು ನಡೆಯಲು ಆತ್ಮನಿಂದ ಅಧಿಕಾರ 
ಹೊಂದೆದ್ದೇವೆ. (ರೋಮಾಪುರದವರಿಗೆ 5:5, ಗಲಾತ್ಯದವರಿಗೆ 5:22) ಇಂತಹ ಬಗೆಯ 
ಪ್ರೀತಿಯು ನಮ್ಮ ಹೃದಯದಲ್ಲಿ ಕಮಾಪಣೆ ಹುಟ್ಕಿಸುತದೆ, 


19 


ದೇವರ ವಿಮೋಚನಾ ಹೃದಯ 


ತಾಳ್ಗೆಯನ್ನು ಬಲಪಡಿಸುತ್ತದೆ, ನಮ್ಮ ಸುತ್ತಲಿರುವ ಜನರಲ್ಲಿ ದೇವರ ವಿಮೋಚನೆಯ 
ಕಾರ್ಯವು ನಡೆಯುವುದನ್ನು ನೋಡುವ ಕಡೆಗೆ ನಾವು ಶ್ರವಿಸುತ್ತಿರುವಾಗ 
ದಯೆಯನ್ನು ತೋರಿಸುತ್ತದೆ. (1 ಕೊರಿಂಥದವರಿಗೆ 13:4-8). 


ದೇವರ ವಿಮೋಚನಾ ಕಾರ್ಯವು ಅಪ್ರಾಕೃತವಾದದ್ದು, ಆದರೆ 
ನಮ್ಮ ಜೊತೆ-ಪರಿಶ್ರಮ ಒಳಗೊಂಡಿದೆ. 


ದೇವರು ಸರ್ವಶಕನು, ಎಲ್ಲಾ ಶಕ್ತಿ ಶಾಲಿ ಮತ್ತು ಆತನಿಗೆ ಅಸಾಧ್ಯವಾದದು ಏನು ಇಲ್ಲ. 
ಆತನು ಅತ್ಯಂತ ಹತಾಶ ಪರಿಸ್ಥಿತಿಗಳನ್ನು ತಿರುಗಿಸಲು ಶಕನಾಗಿದ್ದಾನೆ. 
ಸಂಪೂರ್ಣವಾಗಿ ಹಾಳಾಗಿರುವುದನ್ನು ಆತನು ಪುನಃಕಟ್ಟಿಲು ಮತ್ತು ಪುನಃಸ್ಥಾಪಿಸಲು 
ಶಕಠಕನಾಗಿದ್ದಾನೆ. ನಮ್ಮ ಅತ್ಯಂತ ಗಂಬೀರವಾದ ತಪ್ಪುಗಳಿಗಿಂತ ಆತನು 
ದೊಡ್ಡವನಾಗಿದ್ದಾನೆ. ಕಳೆದು ಹೋದ ಸಮಯಗಳಿಗಿಂತ ಆತನು ದೊಡ್ಡವನಾಗಿದ್ದಾನೆ 
ಮತ್ತು ಸಮಯವನ್ನು ಪುನೂೇಪಡೆಯಲು ನಮಗೆ ಸಹಾಯ ಮಾಡುತ್ತಾನೆ. ಆತನ 
ವಿಮೋಚನೆಯ ಕಾರ್ಯದಲ್ಲಿ ದೇವರ ಅಪ್ರಾಕೃತ ಬಲವು ವಿಷಯಗಳನ್ನು 
ತಿರುಗಿಸುತ್ತದೆ. ದೇವರು ನಮ್ಮನ್ನು ಮತ್ತು ನಮ್ಮ ಪರಿಸ್ಥಿತಿಗಳನ್ನು ವಿಮೋಚಿಸಲು 
ಸಂಧಿಸುತಾನೆ. ಆದರೆ ನಾವು ಪ್ರತಿಕ್ರಿಯೆ ತೋರಬೇಕು ಮತ್ತು ನಮ್ಮ ಜೀವಿತದಲ್ಲಿ 
ಆತನ ವಿಮೋಚನಾ ಕಾರ್ಯವನ್ನು ಪಡೆಯಲು ಆತನೊಡನೆ ಜೊತೆ- 
ಕೆಲಸದವರಾಗಿರಬೇಕು. ಉದಾಹರಣೆಗಾಗಿ ದೇವರ ವಿಮೋಚನೆಯ ಕಾರ್ಯವನ್ನು 
ನಾವು BI, JID ಪಡುವಾಗ, ನಂಬಿಕೆ ಅಭ್ಯಾಸಿಸುವಾಗ, ಮತ್ತು ಒಂದು ಅಥವಾ 
ಅಧಿಕವಾದ ಕ್ಷೇತ್ರಗಳು ನಮ್ಮ ಜೀವಿತದಲ್ಲಿ ವಿಮೋಚನೆಗೊಂಡ ಮತ್ತು 
ಪುನಃಸ್ಮಾಪಿಸಲ್ಪಡುವುದನ್ನು ನೋಡುವ ಕಡೆಗೆ ತಾಳ್ಸೆಯಲ್ಲಿ ನಡೆಯುವುದನ್ನು 
ಪಡಿಯುತೆವೆ. 


ಪಶ್ಕಾತಾಪ 


DBD, SIDR) ಸತ್ಯವಾಗಿ ಬದಲಾದ ಮನಸ್ಸನ್ನು ಹೊಂದಿರುವುದಾಗಿದೆ. ಇದರ 
ಅರ್ಥವು ನಾನು ಮೊದಲು ಒಂದು ನಿರ್ದಿಷ್ಠ ರೀತಿಯಲ್ಲಿ ಆಲೋಚಿಸಿದಾಗಲೂ, ಈಗ 
ನಾನು ನನ್ನ ಹಿಂದಿನ ಆಲೋಚನೆಗೆ ಸಂಪೂರ್ಣವಾಗಿ ಹೊಂದಿಕೆಯಾಗುವ 
ರೀತಿಯಲ್ಲಿ ಯೋಚಿಸುತ್ತೇನೆ. ಈ ಬದಲಾವಣೆಯು ಸಂಪೂರ್ಣ ವ್ಯತಿರಿಕವಾಗಿದೆ ಇದು 
ಹಿಂದಿನ ಆಲೋಚನಾ ವಿಧಾನದ ನಿಖರವಾದ ವಿರುದ್ಧವಾಗಿದೆ ಪಶ್ನಾತ್ತಾಪವು 
ಮನಸ್ಸಿನ ಬದಲಾವಣೆಯಾಗಿದ್ದ ಅದು ಹಿಂದಿನ ಜೀವನ ವಿಧಾನದಿಂದ 
ಸಂಪೂರ್ಣವಾಗಿ ವಿಭಿನ್ನವಾದದಕೆ ತಿರುಗಿಸುವಂತದ್ದಾಗಿರುತ್ತದೆ. ನಮ್ಮ 
ಆಲೋಚನೆಯಲ್ಲಿನ ಬದಲಾವಣೆಯು, ನಮ್ಮ ಕ್ರಿಯೆಯಲ್ಲಿ, ನಮ್ಮ 


20 


ದೇವರ ವಿಮೋಚನಾ ಹೃದಯ 


ಮಾತುಗಳಲ್ಲಿ ಮತ್ತು ನಮ್ಮ ಪ್ರತಿಕ್ರಿಯೆಗಳಲ್ಲಿ ಮತ್ತು ನಮ್ಮ ಹಿಂದಿನ ಮನಸ್ಸಿನ 
ಸ್ಥಿತಿಯ ಅಧೀನದಲ್ಲಿ ನಾವು ಮಾಡುತ್ತಿದ್ದವುಗಳನ್ನು ಬದಲಾಯಿಸುವುದರ 
ಫಲಿತಾಂಶ ನೀಡುತ್ತದೆ. 


ಆತನ ಒಳ್ಳೆಯತನದ ಮೂಲಕವಾಗಿ ಪಶ್ವಾತ್ತಾಪದ ಸ್ಥಳಕ್ಕೆ ದೇವರು ನಮ್ಮನ್ನು 
ಸೆಳೆಯುತ್ತಾನೆ. "ಆತನ ಅಪಾರವಾದ ದಯಾ ಸಹನ ದೀರ್ಪುಶಾಂತಿಗಳನ್ನು ಅಸಡ್ಡೆ 
ಮಾಡುತ್ತೀಯಾ?” ಮನಸ್ಸನ್ನು ಬೇರೆಮಾಡಿಕೂಳ್ಸವುದಕ್ಕ ದೇವರ ಉಪಕಾರವು 
ನಿನ್ನನ್ನು ಪ್ರೇರಿಸುತ್ತದೆಂಬದು ನಿನಗೆ ಗೊತ್ತಲ್ಲವೇ?" (ರೋಮಾಪುರದವರಿಗೆ 2:4) 


ಪಶ್ನಾತ್ತಾಪ ಪಡಲು ಮತ್ತು ಪಶ್ಚಾತ್ತಾಪದಿಂದ ತಂದಂತಹ ಬದಲಾವಣೆಯೊಡನೆ 
ಹಿಂಬಾಲಿಸಲು ನಮ್ಮ ಇಷ್ಟವಿಲ್ಲದಿರುವುದಾದರೆ, ಇದು ದೇವರ ಅತ್ಯದ್ಭುತಕರವಾದ 
ವಿಮೋಚನಾಕಾರ್ಯ ಅನುಭವಿಸಲು ನಮಗೆ ಅಡ್ಡಿಯನ್ನುಂಟು ಮಾಡುತ್ತದೆ. 


ನಂಬಿಕೆ 


ನಮ್ಮನ್ನು ವಿಮೋಚಿಸಲು ಆತನು ಮಾಡುವುದರಲ್ಲಿ ನಾವು ನಂಬಿಕೆಯಿಡಬೇಕು. 
ಗಂಭೀರತೆ, ಹತಾಶೆ ಮತ್ತು ಪರಿಸ್ಥಿತಿಯ ಹತಾಶತೆ, ನೈಜವಾಗಿದ್ದರೂ ನಮ್ಮ 
ವಿಮೋಚಕನಲ್ಲಿ ನಮ್ಮ ನಂಬಿಕೆಯನ್ನು ದುರ್ಬಲಗೊಳಿಸಬಾರದು. ನಮ್ಮ 
ಪರಿಸ್ಥಿತಿಗಳ ಗುರುತ್ಠಾಕರ್ಷಣೆ ಮತ್ತು ಸಂಕೀರ್ಣತೆಗಿ೦ತ ದೇವರು 
ದೊಡ್ಡವನಾಗಿದ್ದಾನೆ. ನಾವು ಮರ್ಥಮಾಡಿದ ಸಮಯಕ್ಕಿಂತಲೂ ದೇವರು 
ದೊಡ್ಡವನಾಗಿದ್ದಾನೆ ಮತ್ತು ಅದನ್ನು ಪುನಃ AAAS ಶಕನಾಗಿದ್ದಾನೆ. 


ಕೀರ್ತನೆಗಳು 27:13 
ಜೀವಲೋಕದಲ್ಲಿಯೇ ಯೆಹೋವನ ದಯೆಯನ್ನು ಅನುಭವಿಸುವೆನೆಂದು ದೃಢವಾಗಿ 
ನಂಬಿದ್ದೇನೆ. 


ನಮ್ಮ ಜೀವಿತಗಳಲ್ಲಿ ದೇವರು ತರಲು ಅಪೇಕ್ಲಿಸುವ ವಿಮೋಚನಾಕಾರ್ಯದ 
ಸಂಪೂರ್ಣತೆಗೆ ನಾವು ನಂಬಿಕೆಯಿಂದ ಪ್ರಯಾಣಿಸುತೇವೆ. ನಂಬಿಕೆ ನಿಷ್ಟಿಯವಲ್ಲ. 
ವಿಷಯಗಳು ವಿಮೋಚಿಸಲ್ಪಡುವುದು ಮತ್ತು ಪುನಃ ಸ್ಥಾಪಿಸಲ್ಪಡುವುದನ್ನು 
ನೋಡಲೂ ನಾವು ಏನು ಮಾಡಬೇಕೆ೦ಂಬುದಾಗಿ ದೇವರು ಬಯಸುತ್ತಾನೆಂಬುದನ್ನು 
ಮಾಡುವದೇ ನಂಬಿಕೆಯ ಅರ್ಥವಾಗಿದೆ. ಉದಾಹರಣೆಗೆ ನಾವು ಹಣಕಾಸಿನಲ್ಲಿ 


ಅತ್ಯಂತ ಕೆಟ್ಟಿ ಪರಿಸ್ಥಿತಿಯಲ್ಲಿದ್ದರೆ ಸಾಲದಲ್ಲಿ ಅಧಿಕವಾದದ್ದನ್ನು ಕಳೆದುಕೊಂಡಿದ್ದರೆ 
ಮತ್ತು ಇತರೆ ಹಣಕಾಸಿನ ಮುನ್ಸೂಚನೆಗಳು ಇರುವಾಗ ನಮ್ಮ ಎಲ್ಲಾ 
ತೊಂದರೆಗಳಿಂದ ವಿಮೋಚಿಸುವಾತನಾದ ದೇವರನ್ನು ನಾವು ನೋಡುತ್ತೇವೆ. ಆತನ 


21 


ದೇವರ ವಿಮೋಚನಾ ಹೃದಯ 


ವಿಮೋಚನಾ ಕಾರ್ಯದಿಂದ ಇಂತಹ ಹಣಕಾಸಿನ ತೊಂದರೆಗಳಿಂದ 
ಸಂಪೂರ್ಣವಾಗಿ ನಮ್ಮನ್ನು ನಾವೇ ಬಿಡುಗಡೆಗೊಂಡಿರುವುದನ್ನು ನಂಬಿಕೆಯಿಂದ 
ನೋಡಬಹುದು. ಆಮೇಲೆ ನಾವು ಮಾಡಬೇಕಾದದ್ದನ್ನು ಕ್ರಮೇಣ ಮಾಡಲು 
ಪ್ರಯತ್ನಿಸಬಹುದು. ನಾವು ಒಳ್ಳೆಯ ಉದ್ಯೋಗಕ್ಕಾಗಿ ದೇವರನ್ನು ನಂಬುವುದರಿಂದ 
ದೇವರ ನಮ್ಮನ್ನು ಹೊರಗೆ ತರುವ ಒಂದು ಮಾರ್ಗವಾಗಿರುತ್ತದೆ. ಆಮೇಲೆ ನಮ್ಮ 
ಸಾಲಗಳನ್ನು ತೀರಿಸಲು ಪ್ರಾಂಭಿಸಬೇಕು. ಆಮೇಲೆ ದೇವರ ಆಶೀರ್ವಾದದ ಹಸವು 
ನಮ್ಮನ್ನು ಹೇರಳವಾಗಿ ಮೇಲೆತ್ತುವುದನ್ನು ನೋಡಬಹುದು. ಈ ಸಂಪೂರ್ಣ ಪ್ರಕ್ರಿಯೆ 
ಉದ್ದಕ್ಕೂ ನಮ್ಮ ಹಣಕಾಸಿನಲ್ಲಿ ಸಂಪೂರ್ಣ ವಿಮೋಚನೆ ಕಾರ್ಯವನ್ನು 
ನೋಡಲು ನಂಬಿಕೆಯಲ್ಲಿ ಆತನನ್ನು ನಾವು ನೋಡಬೇಕು. 


ದಾವೀದನು ಯುದ್ದದಲ್ಲಿ ನಿರತನಾದ ನಂತರ ಚಿಕ್ಲಗ್‌ ನಗರಕ್ಕೆ ಹಿಂತಿರುಗಿದಾಗ 
ಅಮಾಲೇಕ್ಯರು Wana, ಆಕ್ರಮಣ ಮಾಡಿದ್ದನ್ನು ಮತ್ತು ದಾವೀದನ 
ಹೆಂಡತಿಯರನ್ನು ಮತ್ತು ಅವನ ಮನುಷ್ಯರನ್ನು ಸೆರೆಯಾಳುಗಳಾಗಿ ತೆಗೆದುಕೊಂಡು 
ಹೋಗಿದ್ದನ್ನು ಕಂಡನು. (1 ಸಮುವೇಲನ 30;1-2) ದಾವೀದನು ತನ್ನನ್ನು ಕರ್ತನಲ್ಲಿ 
ಪ್ರೋತ್ಸಾಹ ಪಡಿಸಿಕೊಂಡನು ಪ್ರಾರ್ಥಿಸಿದನು ಮತ್ತು ಕರ್ತನ ಮನಸ್ಸನ್ನು 
ಹುಡುಕಿದನು. ದೇವರು ದಾವೀದನಿಗೆ ಮಾತನಾಡಿದನು ಮತ್ತು ಅಮಾಲೇಕ್ಯರನ್ನು 
ಬೆನ್ನಟ್ಟಿಲು ಉಪದೇಶಿಸಿದನು ಮತ್ತು ದಾವೀದನು ಎಲ್ಲವನ್ನು 
ಮರಳಿಪಡೆಯುವುದನ್ನು ವಾಗ್ಗಾನ ಮಾಡಿದನು. (1 ಸಮುವೇಲನು 30:8) ಆದರೆ 
ದಾವೀದನು ಎದ್ದೇಳಲು ಮತ್ತು ವೈರಿಯನ್ನು ಬೆನ್ನೆಟ್ಟಿಲು ನಂಬಿಕ ಮತ್ತು ಪ್ರೋತ್ಸಾಹ 
ತೆಗೆದುಕೊಂಡಿತ್ತು. ಇಬ್ರಿಯರಿಗೆ ಬರೆದ ಪುಸ್ತಕವು ಹೇಳುವಂತೆ ನಂಬಿಕೆಯಿಂದ 
“ನಿರ್ಬಲರಾಗಿದ್ದ ಬಲಿಷ್ಠರಾದರು ಯುದ್ದದಲ್ಲಿ ಪರಾಕ್ರಮ ಶಾಲಿಗಳಾದರು" 
(ಇಬ್ರಿಯರಿಗೆ 11:34) ವೈರಿಗಳನ್ನು ಓಡಿಸಿಬಿಟ್ಟಿರು ಮತ್ತು ನಿಜಕ್ಕೂ ಎಲ್ಲವನ್ನು ಮರಳಿ 
ಪಡೆದುಕೊಂಡರು. 


ತಾಳೆ 


ದೇವರಲ್ಲಿ ನಂಬಿಕೆ ಯಾವಾಗಲೂ ತಾಳ್ಗ್ನೆಯೊಂದಿಗೆ ಸೇರಿಕೊಳ್ಳಬೇಕು. ತಾಳ್ನೆಯು 
ಸಮಯ ಕಳೆದಂತೆ ಅಗತ್ಯವಾಗಿರುತದೆ. ಸಮಯದ ಮೂಲಕ ನಾವು ಏನು 
ಮಾಡಬೇಕೆಂಬುದನ್ನು ಮಾಡುವಂತಹ ರೀತಿಯಲ್ಲಿ ಇರಿಸುವುದು ತಾಳ್ನೆಯ 
ಸಾಮರ್ಥ್ಯವಾಗಿದೆ. ನಮ್ಮ ಜೀವಿತಗಳಲ್ಲಿ ದೇವರ ವಿಮೋಚನಾ ಕಾರ್ಯವು 
ಪ್ರಾರಂಭಗಳು ತೆರೆದುಕೊಳ್ಳವಾಗ, ಸಮಯದಿಂದ ಸಮಯಕ್ಕ ಆತನೊಡನೆ 
ತಾಳ್ಮೆಯೊಂದಿಗೆ ನಾವು 


ನಡೆದುಕೊಳ್ಳಬೇಕು. ನಮ್ಮಲ್ಲಿ ಹಲವರು ತತ್‌ಕ್ಷಣದ ಕೆಲಸವನ್ನು ಬಯಸುತ್ತಾರೆ. 
ಹೌದು, "ತಕ್ಷಣವೇ" ಸಂಗತಿಗಳ ಸಂಪೂರ್ಣವಾಗಿ ಬದಲಾಗುವ ಸಮಯಗಳು ಇವೆ. 


22 


ದೇವರ ವಿಮೋಚನಾ ಹೃದಯ 


ಇದು ಅದ್ಭುತಕರವಾದದು ಮತ್ತು ಇದು ಜರುಗುವಾಗ ಸಂತೋಷ ಭರಿತವಾಗಿರುತ್ತದೆ. 
ಆದರೆ ತು೦ಬಾ ಆಗಾಗೆ ದೇವರ ವಿಮೋಚನಾ ಕಾರ್ಯದ ಕೆಲಸವು ಒಂದು ಬಿರ್ದಿಷ್ಟ 
ಅವಧಿಯಲ್ಲಿ ನಡೆಯುತ್ತದೆ ಮತ್ತು ಕಾರ್ಯವು ಸಂಪೂರ್ಣಗೊಂಡಿದ್ದನ್ನು ನೋಡಲು 
ನಂಬಿಕೆಯಲ್ಲಿ ಆತನೊಡನೆ ತಾಳ್ನೆಯಲ್ಲಿ ನಾವು ನಡೆಯಬೇಕು. ಆಗಾಗ್ಗೆ ದೇವರ 
ಕುರಿತು ಅಧಿಕವಾಗಿ ಕಲಿಯುತ್ತೇವೆ ಮತ್ತು "ಇದ್ದಕ್ಕಿದ್ದಂತೆ" ಮೂಲಕಕ್ಕಿಂತ ನಾವು 
ಪ್ರಯಾಣಿಸುವಾಗ ನಮ್ಮನ್ನು ನಾವೇ ಬಲಪಡಿಸಿಕೊಳ್ಳಬೇಕು. 


ಕೀರ್ತನೆಗಾರನು ತನ್ನನ್ನು ಭಯಾನಕ ಗುಂಡಿಯಲ್ಲಿ ಗುರುತಿಸಿಕೊಂ೦ಡನು. ಆದಾಗ್ಯೂ 
ಅವನ ಹೃದಯದಲ್ಲಿ soy ಮತ್ತು ನಂಬಿಕೆಯೊಡನೆ ಕರ್ತನನ್ನು ಅವನು 
ನೋಡಿದನು. 


ಕೀರ್ತನೆಗಳು 40:1-3 

1 ನಾನು ಯೆಹೋವನಿಗೋಸ್ಮ್ನರ ನಿರೀಕ್ಲಿಸಿಯೇ ನಿರೀ&್ಲಿಸಿದೆನು ಆತನು ನನ್ನ ಮೊರೆಗೆ 
ಕಿವಿಗೊಟ್ಟು OF ABD 

2 ನನ್ನನ್ನು ನಾಶನದ ಗುಂಡಿಯೊಳಗಿ೦ದ ಎತ್ತಿದನು. ಕೆಸರಿನೊಳಗಿ೦ಂದ ನನ್ನನ್ನು ತೆಗೆದು 
ಬಂಡೆಯ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆಯಿಡುವಂತೆ ಮಾಡಿದನು 

3 ಆತನು ನನ್ನ ಬಾಯಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಿದ್ದಾನೆ ಅದು ನಮ್ಮ ದೇವರ 
ಸೋತ್ರವೇ. ಆತನ ಮಹತ್ಕಾರ್ಯಗಳನ್ನು ನೋಡಿದ ಅನೇಕರು ಭಯಭಕ್ಲಿಯುಳ್ಳವರಾಗಿ 
ಯೆಹೋವನಲ್ಲಿ ನಂಬಿಕೆಯಿಡುವರು. 


ನಮ್ಮ ವಿಮೋಚನೆಗೆ ದೇವರೊಡನೆ ತಾಳ್ನ್ಸೆಯೊಂದಿಗೆ ಪ್ರಯಾಣಿಸುವ ಭಾಗವಾಗಿ 
ಹಿಂದಿನದನ್ನು ಬಿಟ್ಟಿಕೊಡುವದರಲ್ಲಿ ನಾವು ಚಿತ್ತವುಳ್ಳ ವರಾಗಿರಬೇಕು. ಆತನ 
ವಿಮೋಚನೆಯನ್ನು ಅನುಭವಿಸಲು ಹಿಂದಿನದ್ದನ್ನು ಬಿಟ್ಟುಕೊಡಲು ನಾವು 
ಸಿದ್ಧರಿರಬೇಕು. ಇಸಾಯೇಲ ಜನರನ್ನು ಐಗುಪ್ತದಿಂದ ಹೊರತಂದು Dolo 
ಮಾಡಲ್ಬಟ್ಟಿ TRIS, ಅವರನ್ನು ತೆಗೆದುಕೊಂಡು ಹೋಗುವಂತಹ 
ಉದಾಹರಣೆಯನ್ನು ಪರಿಗಣಿಸಿರಿ. ಆತನು ಅವರಿಗೆ ಅದ್ಭುತಕರವಾದ ಕೆಲವು 
ವಾಗ್ಮಾನಗಳನ್ನು ಮಾಡಿದನು. 


ವಿಮೋಚನಕಾಂಡ 6:6-8 

6 ನಾನು ಮಾಡಿದ Doro SH, ನೆನಸಿಕೊಂಡೆನು. ಆದದರಿಂದ ನೀನು ಇಸ್ರಾಯೇಲ್ಕರಿಗೆ 
[ನನ್ನ ಹೆಸರಿನಲ್ಲಿ] ಹೇಳ'ಬೇಕಾದದ್ದೇನ೦ದರೆ - ನಾನು ಯೆಹೋವನು; ಐಗುಷ್ಮರು ನಿಮ್ಮಿಂದ 
ಮಾಡಿಸುವ ಬಿಟ್ಟೀಕೆಲಸಗಳನ್ನು ನಾನು ತಪ್ಪಿಸಿ ಅವರಲ್ಲಿ ನಿಮಗಿರುವ ದಾಸತ್ವವನ್ನು 
ತೊಲಗಿಸಿ ನನ್ನ ಕೈ ಚಾಚಿ ಅವರಿಗೆ ಮಹಾಶಿಕೆಗಳನ್ನು ವಿಧಿಸಿ ನಿಮ್ಮನ್ನು ರಕ್ಲಿಸುವೆನು. 

7 ನಾನು ನಿಮ್ಮನ್ನು ನನ್ನ ಪ್ರಜೆಯೆಂದು ಆರಿಸಿಕೊಂಡು ನಿಮಗೆ ದೇವರಾಗಿರುವೆನು. ಐಗುಷ್ಮ್ಯರು 
ಮಾಡಿಸುವ ಬಿಟ್ಟೀ ಸೇವೆಯನ್ನು ನಾನು ನಿಮಗೆ ತಪ್ಪಿಸಿದಾಗ ಯೆಹೋವನು ಎಂಬ ನಾನೇ 
ನಿಮ್ಮ ದೇವರಾಗಿದ್ದೇನೆ೦ಂಬದು ನಿಮಗೆ ತಿಳಿದುಬರುವದು. 

8 ಇದಲ್ಲದೆ ಅಬ್ರಹಾಮ ಇಸಾಕ ಯಾಕೋಬರಿಗೆ ಕೊಡುವೆನೆಂದು ನಾನು ಪ್ರಮಾಣವಾಗಿ ಹೇಳಿದ 
ದೇಶಕ್ಕೆ ನಿಮ್ಮನ್ನು ಸೇರಿಸಿ ಅದನ್ನು ನಿಮಗೆ ಸ್ವದೇಶವನ್ನಾಗಿ ಕೊಡುವೆನು; ಯೆಹೋವನೇ 
ನಾನು; ಹೀಗೆ ಅವರಿಗೆ ಹೇಳು ಅಂದನು 


23 


ದೇವರ ವಿಮೋಚನಾ ಹೃದಯ 


ಯಾಜಕಕಾಂಡ 26:13 

ನೀವು ಐಗುಷ್ಮರಿಗೆ ದಾಸರಾಗಿರಬಾರದೆಂದು ನಿಮ್ಮನ್ನು ಅವರ ದೇಶದೊಳಗಿಂದ ಬರಮಾಡಿದ 
ನಿಮ್ಮ ದೇವರಾದ ಯೆಹೋವನು ನಾನೇ ನಿಮ್ಮನ್ನು ಕುಗ್ಗಿಸಿದ ನೊಗವನ್ನು ಮುರಿದು ನೀವು 
ನೆಟ್ಟಿಗೆ ನಿಂತು ನಡೆಯುವಂತೆ ಮಾಡಿದೆನಲ್ಲವೇ. 


ದೇವರು ತನ್ನ ಜನರನ್ನು ವಾಗ್ಗಾನ BIT, ಕರೆದೊಯ್ಯತ್ತಿದ್ದರೂ ದಾರಿಯುದ್ದಕ್ಕೂ 
ಅವರು ಐಗುಪ್ಮದ ಬಗ್ಗೆ ಹಂಬಲಿಸುತ್ತಿದ್ದರು. ಅವರು ಇನ್ನೂ ಹಿಂದಿನದನ್ನು ಮತ್ತೆ 
ಹಿಂತಿರುಗಿ ನೋಡುತ್ತಿದ್ದರು. ಅವರ ಭವಿಷ್ಯತ್ತಿನಲ್ಲಿ ಕಾಯುತ್ತಿದ್ದ ಹೆಚ್ಚಿನ 
ಆಶೀರ್ವಾದಗಳನ್ನು ಎದುರು ನೋಡುವುದಕ್ಕಿಂತ ಹೆಚ್ಚಾಗಿ ಅವರು ಹೊಂದಿದ್ದನ್ನು 
ಅವರ ಬಯಸಿದ್ದರು. ಅವರ ಪ್ರಯಾಣದ ಸವಾಲು ಅವರ ಭವಿಷ್ಯಕ್ಕಿಂತ ಅವರ 
ಹಿಂದಿನದು ಉತ್ತಮವಾಗಿದೆ ಎಂಬ ಭಾವನೆ ಮೂಡಿಸಿತ್ತು. ಆದರೆ ಅವರು 
ತಪ್ಪಾಗಿದ್ದರು. ಮತ್ತು ಇದರ ನಿಮಿತದಿಂದ WBMBOHW ಅವರನ್ನು 
ವಿಮೋಚಿಸುವುದರಿಂದ ಅವರಿಗೆ ದೇವರು ಕೂಡಬೇಕೆಂಬುದಾಗಿ ಇದ್ದಂತಹ 
ಸಂಪೂರ್ಣತೆಗೆ ಪ್ರವೇಶಿಸುವುದರ ಬದಲಾಗಿ ಮರುಭೂಮಿಯಲ್ಲಿ ಅವರಲ್ಲಿ ಅನೇಕರು 
ಸತ್ತುಹೋದರು. 


ದೇವರ ವಿಮೋಚನಾ ಕಾರ್ಯವು ಶಿಸ್ತು ಮತ್ತು ಕೆಲವೊಮ್ಮೆ 
ನ್ಯಾಯ ತೀರ್ಪನ್ನು ಒಳಗೊಂಡಿದೆ. 


ನಮ್ಮ ಜೀವಿತದಲ್ಲಿ ದೇವರ ವಿಮೋಚನಾ ಕಾರ್ಯದ ಭಾಗವಾಗಿ ನಮ್ಮ ಜೀವಿತದಲ್ಲಿ 
ತಪ್ಪಾದ ವಿಷಯಗಳನ್ನು ಆತನು ಸರಿಪಡಿಸುವ ಅವಶ್ಯಕತೆಯಿರುತ್ತದೆ. ತಪ್ಪು 
ವರ್ತನೆಗಳು, ತಪ್ಪು ನಡವಳಿಕೆಗಳು, ತಪ್ಪು ಪ್ರೇರಣೆಗಳು, ಗಹಿಕೆಗಳು ಮತ್ತು ನಮಗೆ 
ನಾವೇ ಸ್ವಇಚ್ಛೆಯಿಂದ ತಿದ್ದುಪಡಿಯನ್ನು ಶೀಘುವಾಗಿ ಗುರುತಿಸಿದರೆ ಅದು 
ಅದ್ಭುತಕರವಾಗಿರುತ್ತದೆ. ಆದರೆ ನಮ್ಮಲ್ಲಿ ಹೆಚ್ಚಿನವರು ಒಪ್ಪತಕ್ಕವರಲ್ಲ. ನಾವು 
ಹಿಡಿದಿಡಲು ಇಷ್ಟಪಡುವ ವಿಷಯಗಳನ್ನು ಬಿಟ್ಟುಕೊಡುವುದನ್ನು ನಾವು 
ವಿರೋಧಿಸುತ್ತೇವೆ. ಕೆಲವೊಮ್ಮೆ ಈ ವಿಷಯಗಳಲ್ಲಿ ತಪ್ಪಾಗಿರುವವುಗಳನ್ನು ಸಹ 
ನಾವು ನೋಡುವುದಿಲ್ಲ. ಆದ್ದರಿಂದ ನಮ್ಮ ಜೀವಿತದಲ್ಲಿ ಆತನ ವಿಮೋಚನಾ 
ಕಾರ್ಯವನ್ನು ಆತನು ತೆರೆದಿಡುವಾಗ ನಮ್ಮ ಜೀವಿತದಲ್ಲಿ ದೇವರು ತಿದ್ದುಪಡಿತರಲು 
ಅವಶ್ಯಕತೆಯಿರುತದೆ. 


ಒಂದು ಉದಾಹರಣೆ ತೆಗೆದುಕೊಳ್ಳಿರಿ, ಒಬ್ಬ NOT ಮತ್ತು ಹೆಂಡತಿಯು ಅವರ 
ಮದುವೆಯನ್ನು ವಿಮೋಚಿಸಲು ಮತ್ತು ಅವರ ಸಂಬಂಧವನ್ನು ಪುನಃ: ಸ್ಥಾಪಿಸಲು 
ದೇವರನ್ನು ನಂಬುತ್ತಾರೆ. ಅವರಿಬ್ಬರು ಸಹ ಅವರ ತಪ್ಪು ವರ್ತನೆಗಳು ಮತ್ತು 
ನಡವಳಿಕೆಗಳನ್ನು ಸರಿಪಡಿಸಿಕೊಳ್ಳುವುದು ಅಗತ್ಯವಾಗಿದೆ. ಕೆಲವುಬಾರಿ, ಇವುಗಳು 
ಅವರ ದೃಷ್ಟಿ ಹೀನತೆಯ ಭಾಗವಾಗಿರಬಹುದು ಮತ್ತು ಅವರು ಸರಿ ಎಂಬುದಾಗಿ 
ಆಲೋಚಿಸಿದ 


24 


ದೇವರ ವಿಮೋಚನಾ ಹೃದಯ 


ನಿರ್ದಿಷ್ಟ ನಡವಳಿಕಗಳ ಅಥವಾ ವರ್ತನೆಗಳ ನಿಮಿತ್ತದಿಂದ ಅವರ ಮದುವೆಯು 
ನಾಶವಾಗಿರುವುದನ್ನು ಅವರು ಇನ್ನೂ ಅರಿತುಕೊಳ್ಳವುದಿಲ್ಲ. ಅವರು ಪ್ರಕ್ರಿಯೆಯ 
ಮೂಲಕವಾಗಿ ಕಾರ್ಯಮಾಡುವಾಗ, ತಿದ್ದುಪಡಿ ಮಾಡಿಕೂಳ್ಳಲು ಮತ್ತು 
ಬದಲಾಯಿಸಿ ಕೊಳ್ಳಲು ಅವರು ಸಾಕಷ್ಟು ತಗ್ಗಿಸಿಕೊಳ್ಳಬೇಕು. 


ಆತನು ಪ್ರೀತಿಸುವವರನ್ನು ದೇವರು ಶಿಸ್ತುಗೊಳಿಸುತ್ತಾನೆ. ಆತನ ಶಿಸ್ತು ಪ್ರೀತಿಯ 
ತಿದ್ದುಪಡಿ, ನಮ್ಮ ಯೋಗಕ್ಲೇಮಕ್ಕಾಗಿ ಉದ್ದೇಶಿಸಲ್ಪಟ್ಟಿರುವುದು ನಮ್ಮ ನಾಶನಕ್ಕಾಗಿ 
ಇರುವುದಿಲ್ಲ. ನಮ್ಮ ಸ್ವಂತ ಮೂರ್ಣತನದಿಂದ ನಮ್ಮನ್ನು ವಿಮೋಚಿಸಲು 
ಹುಡುಕುವ, ಒ೦ದು ವಿಮೋಚನಾ ಹೃದಯದಿಂದ ಇದು ಬಂದಿದೆ. 


ಇಬ್ರಿಯರಿಗೆ 12:5-11 

5 ಮಕಳಿಗೆ Beers ನಿಮಗೆ ಹೇಳಿದ ಎಚ್ಚರಿಕೆಯ ಮಾತನ್ನು ಮರೆತುಬಿಟ್ಟಿದ್ದೀರೋ? 
ಏನಂದರೆ ಮಗನೇ ಕರ್ತನ ಶಿಕೆಯನ್ನು 350,05 ಮಾಡಬೇಡ ಆತನು ನಿನ್ನನ್ನು ಗದರಿಸುವಾಗ 
ಬೇಸರಗೊಳ್ಳಬೇಡ 

6 ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಲಿಸುತ್ತಾನೆ ತಾನು ಸೇರಿಸಿಕೊಳ್ಲವ ಪ್ರತಿಯೊಬ್ಬ 
ಮಗನನ್ನು ಹೊಡೆಯುತ್ತಾನೆ ಎಂಬುದು 

7 ನೀವು ಶಿಕ್ಷಿತರಾಗುವದಕ್ಕಾಗಿಯೇ ನಿಮಗೆ ಶಿಕೆಯಾಗುತ್ತದೆಂದು ತಿಳಿದು ಅದನ್ನು 
ಸಹಿಸಿಕೊಲ್ಲಿರಿ ದೇವರು ನಿಮ್ಮನ್ನು ಮಕ್ಕಳೆಂದು ನಡಿಸುತ್ತಾನೆ 

8 ತಂದೆಯಿಂದ  ಶಿಕೆಹೊಂದದ ಮಗನೆಲ್ಲಿ? ಮಕಳೆಲ್ಲರೂ ಹೊಂದುವ ಶಿಕ್ಷೆಯು 
ನಿಮಗುಂಟಾಗದಿದ್ದರೆ ನೀವು ಹಾದರದಿ೦ದ ಹುಟ್ಟಿದವರೇ ಹೊರತು ಪುತ್ರರಲ್ಲ 

9 ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಲಿಸಿದಂಥ ಶರೀರ ಸಂಬಂಧವಾದ ತಂದೆಗಳನ್ನು 
ಸನ್ಮಾನಿಸಿದೆವಷ್ಠೆ. ನಮ್ಮ ಆತ್ಮಗಳಿಗೆ. ತಂದೆಯಾಗಿರುವಾತನಿಗೆ ನಾವು ಇನ್ನೂ ಹೆಚ್ಚಾಗಿ 
ಒಳಪಟ್ಟು ಜೀವಿಸಬೇಕಲ್ಲವೇ 

10 ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು OF;%, ತೆಗೆದುಕೊಂಡು ತಮ್ಮ 
ಮನಸ್ಸಿಗೆ ತೋರದಂತೆ ನಮ್ಮನ್ನು ಶಕ್ಲಿಸಿದರು ಆತನಾದರೊ ನಾವು ತನ್ನ ಪರಿಶುದ್ಧತೆಯಲ್ಲಿ 
ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಲಿಸುತ್ತಾನೆ 

11 ಯಾವ ಶಿಕೆಯಾದರು ತತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ 
ತೋಚುತದೆ ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿಯೆಂದು ಫಲವನ್ನು 
ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟಿಮಾಡುತ್ತದೆ. 


ಆತನು ನಮ್ಮನ್ನು ಆತನ ವಾಕ್ಯದ ಮೂಲಕ, ಆತನ ಆತ್ಮನ ಕಾರ್ಯದ ಮೂಲಕ, 
ನಮ್ಮ ಸುತ್ತಲಿನ ಜನರ ಮೂಲಕ, ಮತ್ತು ಕೆಲವು ಬಾರಿ ಪರಿಸ್ಥಿತಿಗಳ ಮೂಲಕ ನಮ್ಮ 
ಒಳಿತಿಗಾಗಿ ಆತನು ವಾದ್ಯವೃಂದವನ್ನು ಮಾಡುತ್ತಾನೆ. ಆತನು ನಮ್ಮ ಜೀವಿತದಲ್ಲಿ 
ತರುವಂತಹ ತಿದ್ದುಪಡಿಗೆ ನಾವು ಗಹಿಸುವವರಾಗಿರಬೇಕತು. 


ನಮ್ಮ ಜೀವನದಲ್ಲಿ ಆತನ ವಿಮೋಚನಾಕಾರ್ಯದ ಭಾಗವಾಗಿ ನಾವು 
ನ್ಯಾಯತೀರ್ಪನ್ನು ಎದುರಿಸುತ್ತೇವೆ. ನಮ್ಮ ಪಾಪವು ಬಹಿರಂಗಗೊಳ್ಳುತ್ತದೆ ಮತ್ತು 
ನಮ್ಮ ತಪ್ಪುಕಾರ್ಯಗಳಿಗಾಗಿ ಒಂದು ಸಮಯದ ಅವಧಿಗಾಗಿ 


25 


ದೇವರ ವಿಮೋಚನಾ ಹೃದಯ 


ನಾವು ಪರಿಣಾಮಗಳನ್ನು ಎದುರಿಸುತ್ತೇವೆ. ಆದರೆ ಇದರ ಮೂಲಕವಾಗಿ, ನಮ್ಮ 
ಪುನಃಸ್ಥಾಪನೆ ಮತ್ತು ವಿಮೋಚನೆಯನ್ನು ದೇವರು ಹುಡುಕುತ್ತಾನೆ ನಮ್ಮ ಸಂಪೂರ್ಣ 
ನಾಶನವಲ್ಲ. ಅರಸನಾದ ದಾವೀದನು ಅವನ ಕೊಲೆ ಮತ್ತು ವ್ಯಭಿಚಾರದ ಪಾಪದ 
ಬಹಿರಂಗಗೊಂಡ ಸಮಯದ ಮೂಲಕವಾಗಿ ಅವನು ಹಾದು ಹೋಗುವಾಗ ಇದನ್ನು 
ಅರ್ಥಮಾಡಿಕೊಂಡನು. ದೇವರು ಅವನನ್ನು ಪುನಃ ಕಟ್ಟಿದನು ಮತ್ತು ಅವನ 
ಜೀವಿತದ ಮೇಲೆ ದೇವರ ಕೃಪೆ ಮತ್ತು ಒಳ್ಳೆಯತನದ ಹಸ್ತವನ್ನು ಮುಂದುವರೆದು 
ನೋಡಿದನು. 


ಆತನ ದೈವಿಕ ಶಿಸ್ತಿನ ವ್ಯವಹಾರಗಳು ಕರುಣೆಯೊಂದಿಗೆ ವ್ಯಕಪಡಿಸಲ್ಪಟ್ಟವು. 


ಯೆಶಾಯ 54:8 

ತಟ್ಟಿನೆ ಉಬ್ಬಿ ಹರಿಯುವ ಕೋಪದಿಂದ ಒಂದು ಕ್ಷಣ ಮಾತ್ರ ನನ್ನ ಮುಖವನ್ನು ನಿನಗೆ 
ಮರೆಮಾಡಿಕೊಂಡಿದ್ದೆನು ಶಾಶ್ವತ ಕೃಷೆಯಿಂದ ನಿನ್ನನ್ನು ಕರುಣಿಸುವೆನು ಎಂದು ನಿನ್ನ 
ವಿಮೋಚಕನಾದ ಯೆಹೋವನು ಅನ್ನುತ್ತಾನೆ. 


ದೇವರ ವಿಮೋಚನಾಕಾರ್ಯವು ಪುನಃ ಸ್ಥಾಪನೆ ಮಾತ್ರವಲ್ಲದೆ 
ಹಾಗೆಯೇ ಮೇಲೇರಿಸುತ್ತದೆ. 


ದೇವರು ನಮ್ಮ ಜೀವಿತದಲ್ಲಿ ಆತನ ಕಾರ್ಯದಲ್ಲಿ ನಮ್ಮನ್ನು ಮಹಿಮೆಯಿಂದ 
ಶ್ರೇಷ್ಟವಾದ ಮಹಿಮೆಗೆ, ನಂಬಿಕೆಯಿಂದ ಶ್ರೇಷ್ಟವಾದ ನಂಬಿಕೆಗೆ ಮತ್ತು ಬಲದಿಂದ 
ಹೆಚ್ಚಿನ ಬಲಕ್ಕೆ ತೆಗೆದುಕೊಂಡು ಹೋಗುತ್ತಾನೆ. ದೇವರು ಇದನ್ನು ಮಾಡುವಾಗ 
ಪ್ರಾರಂಬಭಿಸುವುದಕ್ಕಿಂತ ಮುಕ್ತಾಯವು ಉತ್ತಮವಾಗಿರುತ್ತದೆ, ಆರಂಭಕ್ಕಿಂತಲೂ 
ಅಂತ್ಯವು ಉತ್ತಮವಾಗಿರುತ್ತದೆ. ಅದೇ ರೀತಿಯಾಯಾಗಿ, ನಮ್ಮನ್ನು ವಿಮೋಚಿಸುವಾಗ, 
ದೇವರು ಇದ್ದನ್ನು ಪುನಃ: ಸ್ಥಾಪಿಸುವುದಲ್ಲದೆ, ಅದನ್ನು ಮೀರಿ ಆರಂಭಕ್ಕಿಂತ 
ಉತ್ತಮವಾದ ಮಾರ್ಗಕ್ಕ ನಮ್ಮನ್ನು ಕರೆದೊಯ್ಯತ್ತಾನೆ. 


ಯೋಸೇಫನು 


ಯೋಸೇಫನ ಕುರಿತು ಆಲೋಚಿಸಿರಿ. ಸುಮಾರು 13 ವರ್ಷಗಳ ದುಃಖದ ನಂತರ 
ದೇವರು ಅವನನ್ನು ಕರೆತಂದದ್ದು ತುಂಬಾ ಅದ್ಭುತವಾಗಿದೆ, ಯೋಸೇಫನು ತನ್ನ 
ಪುತ್ರರಿಗೆ ನೀಡಿದ ಹೆಸರುಗಳಲ್ಲಿ ಇದನ್ನು ವ್ಯಕಪಡಿಸಿದನು. 


ಆದಿಕಾಂಡ 41:51,52 

51 ಚೊಚ್ಚಿಲ ಮಗನು ಹುಟ್ಟಿದಾಗ ಯೋಸೇಫನು ನಾನು ನನ್ನ ಎಲ್ಲಾ ಕಷ್ಟವನ್ನೂ ತಂದೆಯ 
ಮನೆಯವರನ್ನೂ ಮರೆತುಬಿಡುವಂತೆ ದೇವರು ಮಾಡಿದ್ದಾನಲ್ಲಾ ಎಂದು ಹೇಳಿ ಅವನಿಗೆ 
ಮನಸ್ಸೆ DOD) ಹೆಸರಿಟ್ಟಿನು 


26 


ದೇವರ ವಿಮೋಚನಾ ಹೃದಯ 


52 ಎರಡನೆ ಮಗನು ಹುಟ್ಟಿದಾಗ ಅವನು ನನಗೆ ಸಂಕಟಿ ಬಂದ ದೇಶದಲ್ಲೇ ದೇವರು 
ಅಭಿವೃದ್ದಿಯನ್ನು ದಯಪಾಲಿಸಿದ್ದಾನೆಂದು ಹೇಳಿ ಆ ಮಗನಿಗೆ ಎಫ್ರಾಯಿಮ್‌ ಎಂದು 
ಹೆಸರಿಟ್ಟನು. 


ಅವನ ತಂದೆಯ ಮನೆಯಲ್ಲಿ ತುಂಬಾ ಒಲವು ಹೊಂದಿದವನಾಗಿದ್ದದರಿಂದ, 
ಫರೋಹನ ಆಸ್ಥಾನ ಮತ್ತು ಇಡೀ ಐಗುಪ್ತ ದೇಶದಲೆಲ್ಲಾ ಅತ್ಯಂತ 
ದಯೆಯುಳ್ಳವನಾಗಿ ಕಂಡು ಬಂದನು. ವಿಶೇಷ ಬಹು-ಬಣ್ಣದ ವಸ್ತ್ರವನ್ನು 
ಧರಿಸುವುದರಿಂದ ಈಗ ಅವನು ಅಪ್ಪಟ ನಾರುಬಟ್ಟೆಗಳನ್ನು ಧರಿಸಿದ್ದನು ಮತ್ತು 
ಐಗುಪ್ತದ ಅತ್ಯುತ್ತಮ ಚಿನ್ನದ ಸರಗಳೊಡನೆ ಅಲಂಕರಿಸಲ್ಪಟ್ಟಿನು. ಅವನ ಸ್ವಂತ 
ಸಹೋದರರಿಂದ ತಿರಸ್ಕಾರ ಮತ್ತು ದ್ರೋಹ ಹೊಂದಿದವನಾಗಿದ್ದನು. ಈಗ ಅವನು 
ಎಲ್ಲಾ ಐಗುಪ್ಮ್ಯರಿಂದ ಘನತೆ ಮತ್ತು ಗೌರವಿಸಲ್ಬಟ್ಟಿನು. ದೇವರು ಅವನ ಎಲ್ಲಾ 
ತೊಂದರೆಗಳಿಂದ ಅವನನ್ನು ವಿಮೋಚಿಸಿದನು ಮತ್ತು ಪ್ರಾರಂಭದ ಜೀವಿತಕ್ಕಿಂತ 
ಅತ್ಯಂತ ಶ್ರೇಷ್ಟವಾದ ಅವನ ಮುಂದಿನ ಜೀವಿತದ ಸ್ಥಳಕ್ಕೆ ಅವನನ್ನು ಕರೆತಂದನು. 
ಇದು ವಿಮೋಚನೆಯಾಗಿದೆ. 


ಯೋಬನು 


ಯೋಬವಿಗೆ ದೇವರು ಮಾಡಿದ್ದನ್ನು ಆಲೋಜಚಿಸಿರಿ ಅವನ ಅಲ್ಪ ಸಮಯದ 
ಶೋಧನೆಯು (ಯೋಬನು ಎಷ್ಟು ಸಮಯದವರೆಗೆ ಬಾಧೆ ಹೊಂದಿದ್ದನು 
ಎಂಬುದಾಗಿ ಸತ್ಯವೇದದಲ್ಲಿ ಸ್ಪಷ್ಟವಾಗಿಲ್ಲ ಆದರೆ ಇದು ತುಂಬಾ ತಿಂಗಳುಗಳ ಅವಧಿ 
ಇರಬಹುದು ಮತ್ತು ಕಲವು ಯೆಹೂದಿ ಸಂಪ್ರದಾಯಗಳ ಪ್ರಕಾರ ಒಂದು ವರ್ಷದ 
ಅವಧಿ ಇರಬಹುದು) ಅವನು ಸುಮಾರು 140 ವರ್ಷಗಳು ಅನುಭವಿಸಿದ ಎರಡರಷ್ಟು 
ಆಶೀರ್ವಾದಕ್ಕೆ ಹೋಲಿಸಲು ಸಾಧ್ಯವಿಲ್ಲ 


ಯೋಬನು 42:10 
ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿಸ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು 
ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ ಎರಡರಷ್ಮಾಗಿ ಹೆಚ್ಚಿಸಿದನು. 


ಯೋಬನು 42:12,16,17 

12 ಯೊಹೋವನು ಯೋಬನ ಮೊದಲನೆಯ ಸ್ಥಿತಿಗಿಂತಲೂ ಅವನ ಕಡೆಯ ಸ್ಥಿತಿಯನ್ನು ಹೀಗೆ 
ಹೆಚ್ಚಾಗಿ ಆಶೀರ್ವದಿಸಿದನು. ಅವನಿಗೆ ಹದಿನಾಲ್ಕು ಸಾವಿರ ಕುರಿಗಳೂ ಆರು ಸಾವಿರ ಒಂಟೆಗಳು 
ಒಂದು ಸಾವಿರ ಜೋಡಿ ಎತ್ತುಗಳೂ ಒಂದು ಸಾವಿರ ಹೆಣ್ಣು ಕತೆಗಳೂ ಉಂಟಾದವು 

16 ಆ ಮೇಲೆ ಯೋಬನು ನೂರನಾಲ್ದತ್ತು ವರುಷ ಬಾಳಿ ತನ್ನ ಮಕ್ಕಳನ್ನು ಮೊಮ್ಮಕ್ಕಳನ್ನು 
ಅಂತು ತನ್ನ ಸಂತಾನದ ನಾಲ್ಕು ತಲೆಗಳನ್ನು ಕಂಡನು 

17 ತರುವಾಯ ಯೋಬನು ಮುಷ್ಪಿನ ಮುದುಕನಾಗಿ ಗತಿಸಿದನು. 


ಇಸ್ರಾಯೇಲ್‌ ಜನರು 


"ಕಬೈಿಣ-ಕರಗಿಸುವ ಕುಲುಮೆ" ಎಂದು ಅವರು ಉಲ್ಲೇಖಿಸಲ್ಪಟ್ಟಿಂತಹ ಐಗುಪ್ಮದ 
ಗುಲಾಮಗಿರಿಯಿಂದ ಆತನ ಜನರಾದ ಇಸ್ರಾಯೇಲ್ಯರನ್ನು ದೇವರು ವಿಮೋಚಿಸಿದನು 
ಮತ್ತು ಆತನು ಅವರನ್ನು “ಆತನ ಸ್ಥಾಸ್ಯದ ಜನರಾಗಿ" ಮಾಡಿದನು ಒಮ್ಮೆ 


27 


ದೇವರ ವಿಮೋಚನಾ ಹೃದಯ 


ಗುಲಾಮರಾಗಿದ್ದವರು ಈಗ ಆತನ ಸ್ವಂತ ವಿಶೇಷ ಜನರು ಆಗಿದ್ದಾರೆ. ಅವರು 
ಗುಲಾಮರಂತೆ ಕಲಸ ಮಾಡಿದ ದೇಶದಿಂದ ಅವರನ್ನು ತೆಗೆದುಕೊಂಡು ಹಾಲು ಮತ್ತು 
ಜೀನೂ ಹರಿಯುವ ದೇಶಕ್ಕೆ ಕರೆತಂದನು. ಅವರು ಕರೆತರಲ್ದಟ್ಟಿದ್ದು, ಅವರು ಹಿಂದೆ 
ತಿಳಿದಿರದಂತಹ ಎಲ್ಲದಕ್ಕಿಂತ ಆತ್ಮಿಕವಾಗಿ ಮತ್ತು ಪ್ರಾಕೃತದಲ್ಲಿ ತುಂಬಾ 
ದೊಡ್ಡದಾದದು. 


ಧರ್ಮೋಪದೇಶಕಾಂಡ 4:20 

ನಿಮ್ಮನ್ನಾದರೋ ಯೆಹೋವನು ತನಗೆ ಸ್ಥಕೀಯ ಜನರನ್ನಾಗಿ ಮಾಡಿಕೊಳ್ಳಬೇಕೆಂದು 
ಸಂಕಲ್ಪಿಸಿ ಕಬ್ಬಿಣವನ್ನು ಕರಗಿಸುವ ಕುಲುಮೆ ಯೋಪಾದಿಯಲ್ಲಿದ್ದ ಐಗುಪ್ತದೇಶದಿಂದ 
3B, ABD ಆ ಸಂಕಲ್ಪವು ಈಗ ನೆರವೇರಿತಲ್ಲಾ. 


ಧರ್ಮೋಪದೇಶಕಾಂಡ 6:21-23 

21 ನೀವು ಅವರಿಗೆ ನಾವು ಐಗುಪ್ತದೇಶದಲ್ಲಿ ಫರೋಹನಿಗೆ ದಾಸರಾಗಿದ್ದಾಗ ಯೆಹೋವನು ತನ್ನ 
ಬಮುಜಬಲದಿಂದ ನಮ್ಮನ್ನು ಬಿಡುಗಡೆ ಮಾಡಿದನು 

22 ಆತನು ಐಗುಪ್ಕರನ್ನೂ ಫರೋಹನನ್ನೂ ಅವನ ಮನೆಯವರನ್ನೂ ಬಾಧಕವಾದ ದೊಡ್ಡ 
ಮಹತ್ಕಾರ್ಯಗಳಿಂದಲೂ ಉತ್ಪಾತಗಳಿಂದಲೂ ನಮ್ಮ ಕಣ್ನೆದುರಿನಲ್ಲಿ ಶಿಕ್ಲಿಸಿ 

23 ತಾನು ನಮ್ಮ ಪಿತೃಗಳಿಗೆ ಪ್ರಮಾಣಮಾಡಿಕೊಟ್ಟ ದೇಶದಲ್ಲಿ ನಮ್ಮನ್ನು ಸೇರಿಸುವುದಕ್ಕಾಗಿ 
ಐಗುಪ್ತದೇಶದೊಳಗಿಂದ ಬರಮಾಡಿದನು. 


ದಾರಿತಪ್ಪಿಹೋದ ಮಗ 


ತಪ್ಪಿಹೋದ ಮಗನು ಮನೆಗೆ ಹಿಂತಿರುಗಿ ಬಂದಾಗ ತಂದೆಯು ಮಾಡಿದ್ದಂತಹದ್ದು 
ಅವನ ಪುತರಿಗೆ ಹಿಂದೆ ಅವನು ಮಾಡದಿದ್ದಂತಹ ಕಾರ್ಯವಾಗಿತ್ತು. ತಪ್ಪಿಹೋದ 
ಮಗನು ಮನೆಗೆ ಬಂದಾಗ ಶ್ರೇಷ್ಟವಾದ ನಿಲುವಂಗಿ, ಕೈಗೆ ಉಂಗುರ ಮತ್ತು ಆ ಕ್ಷಣಕ್ಕೆ 
ಮುಂಚಿತವಾಗಿ ಆ ಮನೆಯಲ್ಲಿ ಮಾಡಿದ ಯಾವುದಕ್ಕಿಂತ ಒಂದು ಭಿನ್ನವಾದ ದೊಡ್ಡ 
ಆಚರಣೆಯಾಗಿತ್ತು. ನಾವು ಲೂಕ 15:29ರಲ್ಲಿ ಹಿರಿಯ ಮಗನು ತೋರಿದ 
ಪ್ರತಿಕ್ರಿಯೆಯಿಂದ ಇದನ್ನು ನಾವು ಊಹಿಸಿಕೊಳ್ಳಬಹುದು. 


ವಿಮೋಚನೆಯ ಶ್ರೇಷ್ಠ ಯೋಜನೆ 


ನಾವು ವಂಚಿತ ಪಾಪಿಗಳಾಗಿದ್ದರೂ, ಆತನ ಮಗನಾದ ಯೇಸು BAW ಮೂಲಕವಾಗಿ 
ನಾವು ಸೈತಾನ ಮತ್ತು ಪಾಪದಿಂದ ವಿಮೋಚಿಸಲ್ಪಟ್ಟಿದ್ದು ಮಾತ್ರವಲ್ಲದೇ ಆದರೆ 
ದೇವರ ದೇವರ ಕುಟುಂಬಕ್ಕೆ ಕರೆಯಲ್ಬಟ್ಟೆದ್ದೇವೆ ಮತ್ತು ದೇವರ ಬಾಧ್ಯಸ್ಮರಾಗಿ 
ಮಾಡಲ್ಬಟ್ಟಿದ್ದೇವೆ ಮತ್ತು ಕ್ರಿಸ್ತನೊಂದಿಗೆ ಜೊತೆ-ಬಾದ್ಯಸ್ಮರಾಗಿದ್ದೇವೆ. ನಾವು 
ತಂದೆಯ ಬಲಭಾಗದಲ್ಲಿ BA WBS ಒಟ್ಕಾಗಿ ಕುಳಿತುಕೊಳ್ಳಲು ಮಾಡಲ್ಪಟ್ಟೆದ್ದೇವೆ. 
ಆತ್ಮಿಕ ಕ್ಲೇತ್ರದಲ್ಲಿ ಮೊದಲ ಮನುಷ್ಯ ಆದಾಮನು ಸಹ ಅಂತಹ ಸ್ಥಾನ 
ಅನುಭವಿಸಿರುವ ಯಾವುದೇ ಸೂಚನೆಯಿಲ್ಲ. 


28 


ದೇವರ ವಿಮೋಚನಾ ಹೃದಯ 


ದೇವರ ವಿಮೋಚನೆ ಕಾರ್ಯವು ನಮ್ಮ ಹಿಂದಿನ ಸ್ಥಿತಿಯನ್ನು ಪುನಃ: ಸ್ಥಾಪಿಸುವುದು 
ಮಾತ್ರವಲ್ಲದೇ, ಆರಂಭದಕ್ಕಿಂತ ಮಹೋನ್ನತವಾದ ಕ್ಷೇತಕ್ಕ ನಮ್ಮನ್ನು 
ಮೇಲೆತ್ತುತ್ತದೆ. 


ನಿಮ್ಮ ಜೀವಿತದಲ್ಲಿ ದೇವರು ವಿಮೋಚಿಸಲು ನೀವು 
ಅಪೇಕ್ಲಿಸುವಂ೦ತದ್ದು ಏನು? 


ದೇವರು ಬಿಮ್ಮ ವಿಮೋಚಕನಾಗಿದ್ದಾನೆ. ಆತನ ವಿಮೋಚಿಸುವ ಸಾಮರ್ಥ್ಯಕ್ಕಿಂತ 
ಎಮಿಗಿಲಾದದು ಯಾವುದು ಇಲ್ಲಾ ಬಹುಶಃ ನಿಮ್ಮ ಜೀವಿತದಲ್ಲಿ ಏನಾದರೊಂದು 
ಅಥವಾ ಅನೇಕ ವಿಷಯಗಳನ್ನು ದೇವರು ವಿಮೋಚಿಸುವ ಅಗತ್ಯವಿರುತ್ತದೆ. 
ದೇವರಿಂದ ಪ್ರೇರಿತವಾದದೆಂದು ನೀವು ತಿಳಿದ ಒಂದು ದರ್ಶನದೊಡನೆ ನೀವು 
ಪ್ರಾರಂಭಿಸಬಹುದು. ಆದರೆ ಆ ಕ್ಷಣದಲ್ಲಿ ಜೀವನದ ಸನ್ನಿವೇಶಗಳು ನೀವು 
ವಿಷಯಗಳನ್ನು ಎಂದಾದರೂ ಪುನಃ: ಸ್ಥಾಪಿಸಲಾಗುತ್ತದೆಯೇ ಎಂದು Ald) 
ಆಶ್ಚರ್ಯಪಡುತೀರಿ. ನಿಮ್ಮ ಪರಿಸ್ಥಿತಿಗಳು ಏನಾಗಿವೆ ಎಂಬುದನ್ನು ಪರಿಗಣಿಸದೇ 
ನಂಬಿಕೆಯಲ್ಲಿ ನೀವು ಆತನನ್ನು ನೋಡುತೀರ? 


ನಿಮ್ಮ ಜೀವಿತದಲ್ಲಿ ದೇವರು ತನ್ನ ವಿಮೋಚನಾ ಕಾರ್ಯವನ್ನು ಹೇಗೆ 
ಬಿಚ್ಚಿಡಬೇಕೆಂದು ನಿರ್ದೇಶಿಸಲು ಪ್ರಯಶ್ನಿಸಬೇಡಿರಿ. ನಿಮ್ಮ ಜೀವಿತದಲ್ಲಿ ನಿಮ್ಮ 
ಪರಿಸ್ಥಿತಿಯನ್ನು ವಿಮೋಚಿಸಲು ದೇವರು ಮಾಡುವುದೇನು ಮತ್ತು ಇದನ್ನು ಆತನು 
ಮಾಡುವಂತಹ ಕುರಿತಾದುದು ಹೇಗೆ ಎಂಬುದು ಬೇರೆಯವರಿಗಾಗಿ ಆತನ 
ಮಾಡಿದಂತಹದ್ದಕ್ಕಿಂತ ತುಂಬಾ ವಿಭಿನ್ನವಾಗಿರಬಹುದು. ನಿಮ್ಮ ಜೀವನದ 
ಪರಿಸ್ಥಿತಿಗಳು ವಿಮೋಜನೆಗೊಂಡಿರುವುದನ್ನು DOWD 
ಪ್ರಯಾಣಿಸುವುದನ್ನು ಕಲಿಯಿರಿ. ಆತನು ನಿಮಗೆ ತರುವಂತಹ ದೊಡ್ಡದಾದ 
ಮಹಿಮೆಯು ಆತನಿಂದ ನಿಶ್ವಯಿಸಲ್ಬಟ್ಟೆರುತ್ತದೆ. ಆತನು ನಿಮಗಾಗಿ ಮಾಡುತ್ತಾನೆ 
ಎಂದು Vlad) ಭಾವಿಸುವಂತಿಲ್ಲ. ಅದು ಸಂಪೂರ್ಣವಾಗಿ ವಿಬಿನ್ನವಾಗಿರಬಹುದು. 
ಬೇರೆಯವರಿಗೆ ಮಾಡಿದಂತಹ ರೀತಿಯ ಒಂದು ನಕಲು ಪ್ರತಿಯಂತೆ ಇರುವುದಿಲ್ಲ. 


ನಿಮ್ಮ ನಿರ್ಧಿಷ್ಟ ಜೀವನದ ಪರಿಸ್ಥಿತಿಯಲ್ಲಿ ಆತನ ವಿಮೋಚನಾ ಕಾರ್ಯದ 
ಫಲಿತಾಂಶದಂತೆ ಅದ್ದೀತಿಯವಾದಂತಹ ಮತ್ತು ವಿಶೇಚವಾದಂತದ್ದನ್ನು ನೀವು 
ಹೊಂದಬೇಕೆಂದು ಆತನು ಅದನ್ನು ಹೊಂದಿದ್ದಾನೆ. ಆತನೇ ಬೂದಿಗೆ 
ಸೌಂದರ್ಯವನ್ನು ಕೂಡುವಾತನಮು ಮತ್ತು ನಿಮ್ಮ ಜೀವಿತವನ್ನು 
ಸೌಂದರ್ಯಗೊಳಿಸುವುದೇನು ಎಂಬುದಾಗಿ ನಿಖರವಾಗಿ ಆತನಿಗೆ ಗೊತ್ತಿದೆ. ಆದ್ದರಿಂದ 
ಆತನ ಮಹಿಮೆ ಮಾತ್ರವೇ ಪ್ರಕಾಶಿಸುವಂತ Do, NB. 


ದೇವರ ವಿಮೋಚನಾ ಕಾರ್ಯವು ಮಿತಿಗಳನ್ನು ತಿಳಿದಿಲ್ಲದ ನಿರಂತರ ಅನಿಯಂತ್ರಿತ 
ಪ್ರೀತಿಯಿಂದ ಪ್ರೇರೇಪಿಸಲ್ಪಟ್ಟಿದೆ. ನಿಮಗಾಗಿ ಇರುವ ಆತನ ಪ್ರೀತಿಯ ಬಗ್ಗೆ 


29 


ದೇವರ ವಿಮೋಚನಾ ಹೃದಯ 


ಖಚಿ:ತವಾಗಿರಿ. ದೇವರ ವಿಮೋಚನ ಕಾರ್ಯವು ಅತ್ಯದ್ಭುತಕರವಾದದ್ದು ಆದರೆ ನಮ್ಮ 
ಜೊತೆ-ಪರಿಶ್ರಮವನ್ನು ಒಳಗೊಂಡಿರುತ್ತದೆ. ನಿಮ್ಮ ಜೀವಿತದಲ್ಲಿ ವಿಷಯಗಳು 
ಪುನಃಸ್ಥಾಪಿಸಲು ಮತ್ತು ವಿಮೋಚಿಸಲು ಆತನ ಬಲವು ಬಿಡುಗಡೆಗೊಳ್ಳವುದನ್ನು 
ನೋಡಲು ದೇವರೊಡನೆ ಜೊೂತೆ-ಕಲಸದವರಾಗಿರಬೇಶತು. 


ಅಗತ್ಯವಿರುವಾಗ, ದೇವರ ವಿಮೋಚನಾ ಕಾರ್ಯವು ಶಿಸ್ತು ಮತ್ತು ಕೆಲವು 
ಸಂದರ್ಭಗಳಲ್ಲಿ ನ್ಯಾಯ ತೀರ್ಪು ಒಳಗೊಂಡಿರುತ್ತದೆ. ನೀವು ಸರಿಪಡಿಸಬೇಕಾದ 
ವಿಷಯಗಳಿದ್ದರೆ ಹಾಗೆ ಮಾಡಿರಿ. ದೇವರ ತಿದ್ದುಪಡಿಗೆ ಒಳಗಾಗಿರಿ. ಅದನ್ನು 
ವಿರೋಧಿಸಬೇಡಿರಿ. 


ದೇವರ  ವಿಮೋಚನಾಕಾರ್ಯವು ನಮ್ಮ ಹಿಂದಿನ ಸ್ಥಿತಿಗೆ ನಮ್ಮನ್ನು 
ಪುನಃಸ್ಥಾಪಿಸುವುದಲ್ಲದೆ, ಆರಂಭಕ್ಕಿಂತಲೂ ದೊಡ್ಡದಾದ ಕ್ಲೇತ್ರಕ್ಕ ನಮ್ಮನ್ನು 
ಎತರಿಸುತ್ತದೆ. ಹೆಚ್ಚಿನ ಮಹಿಮೆಯನ್ನು VOCS A! 


ವೈಯಕಿಕ ಅನ್ನಯ 


1. ದೇವರು ವಿಮೋಚಿಸಬೇಕೇಂದು ನೀವು ಬಯಸುವ ವಿಮ್ಮ ಜೀವಾನದ ಒಂದು 
ಅಥವಾ ಹೆಚ್ಚಿನ ಕೇತ್ರಗಳಿಗಾಗಿ ಪ್ರಾರ್ಥನೆಯಲ್ಲಿ ಕರ್ತನ ಮುಂದೆ ಹೋಗಿರಿ. 
ದೇವರಲ್ಲಿ ನಿಮ್ಮ VOWS ವ್ಯಕಪಡಿಸಿ ಮತ್ತು ವಿಷಯಗಳನ್ನು ಪುನಃಪಡೆದುಕೊಳ್ಳಲು 
ಮತ್ತು ಪುನಃ ಸ್ಥಾಪಿಸಲು ಆತನೊಂದಿಗೆ ಪ್ರಯಾಣಿಸಲು ಆತನ ಮುಂದೆ ಬದತೆಯನ್ನು 
ಮಾಡಿರಿ. 


2. ನಿಮಗೆ ತಿಳಿದಿರುವ ಬೇರೊಬರಿಗಾಗಿ ಅವಶ್ಯಕವಿರುವ ದೇವರ ವಿಮೋಚನಾ 
ಕಾರ್ಯವನ್ನು ಅವರ ಜೀವಿತದಲ್ಲಿ ನೋಡಲು ಪ್ರಾರ್ಥಿಸಿರಿ. ಅವರಿಗಾಗಿ 
ನಂಬಿಕೆಯಲ್ಲಿ ಪ್ರಾರ್ಥಿಸಿರಿ. 


30 


ದೇವರ ವಿಮೋಚನಾ ಹೃದಯ 
3.ದೇವರ ವಿಮೋಚನಾ ಪ್ರಕಿಯೆಯಲ್ಲಿ ಮುಖ್ಯ ಅಂಶಗಳು 


ದೇವರು ನಮ್ಮನ್ನು ತನ್ನಂತೆಯೇ ಇರಲು, ಸ್ವಭಾವದಲ್ಲಿ 
ವಿಮೋಚನೆಗೊಂಡವರಾಗಿರಲು ಆಹ್ಮಾನಿಸುತ್ತಾನೆ. ನಮ್ಮ ಸ್ವಂತ ಜೀವನ 
ಸಂದರ್ಭಗಳನ್ನು ನೋಡಿದಾಗ ಅಥವಾ ನಮ್ಮ ಸುತ್ತಮುತ್ತಲಿನ ಜನರೊಂದಿಗೆ 
ಕೆಲಸಮಾಡುವಾಗ, ನಾವು ಸ್ವಭಾವದಲ್ಲಿ ಬನಿಮೋಚಕರಾಗಿರಬೇಕು. ವಿಮೋಚಿಸಲು, 
ಪುನಃ: ಪಡೆಯಲು, ಉಜ್ಮೀವನಗೊಳಿಸಲು, ನವೀಕರಿಸಲು ಮತ್ತು ಪುನಃ 
ಸ್ಥಾಪಿಸುವುದನ್ನು ಹುಡುಕಬೇಕು. ಈ ಅಧ್ಯಾಯದಲ್ಲಿ ದೇವರು ನಮ್ಮ ಜೀವಿತದಲ್ಲಿ 
ತನ್ನ ವಿಮೋಚನಾ ಕಾರ್ಯವನ್ನು ಬಿಚ್ಚಿಡುವ ಪ್ರಕ್ರಿಯೆಯನ್ನು 
ಅರ್ಥಮಾಡಿಕೊಳ್ಳಲು ನಾವು ಪ್ರಯತ್ನಿಸೋಣ. 


ದೇವರ ವಿಮೋಚನಾ ಪ್ರಕ್ರಿಯೆಯು ಸಮಯ, ತ್ಯಾಗ, ಕಮಾಪಣೆ ಮತ್ತು ಪುನಃ 
ಸ್ಥಾಪನೆಯ ಪ್ರಮುಖ ಅಂಶಗಳನ್ನು ಒಳಗೊಂಡಿವೆ. ಈ ವಿಮೋಚನಾ ಪ್ರಕ್ರಿಯೆಯಲ್ಲಿ, 
ದೇವರೊಡನೆ ಜೊತೆ-ಕೆಲಸದವರಾಗಿರಲೂ ನಾವು ಇಲ್ಲಿದ್ದೇವೆ. ನಾವು ದೇವರೂಂದಿಗೆ 
ಕಾರ್ಯ ಮಾಡಬೇಕು, ಆತನ ವಿಮೋಜನೆಯ ಪ್ರತಿ ಅಂಶಗಳನ್ನು ನಮ್ಮ 
ಜೀವಿತದಲದಲ್ಲಿ ವಿಷಯಗಳನ್ನು ವಿಮೋಚಿಸಲು ಆತನು ಕಾರ್ಯಮಾಡುವಂತೆ 
ಹಾಗೆಯೇ ಇತರೆ ಜನರ ಜೀವಿತದಲ್ಲಿ ಆತನ ವಿಮೋಚನೆಯ ಕಾರ್ಯ ಜರುಗುವುದನ್ನು 
ನೋಡಲು ಆತನೊಡನೆ ಜೊತೆ-ಕೆಲಸದವರಾಗಿರುವಂತೆ ಹಿಂಬಾಲಿಸಬೇಕು ಮತ್ತು 
MIEA CSD. 


ಸಮಯ 


ದೇವರು ಸಂಪೂರ್ಣತೆಯ ಸಮಯದಲ್ಲಿ ಆತನ ವಿಮೋಚನೆಯ ಕಾರ್ಯವನ್ನು 
ತೆರೆದಿಡುತ್ತಾನೆ. 


ದೇವರು ಯಾವಾಗಲೂ ಕೆಲಸ ಮಾಡುತ್ತಿದ್ದಾನೆ. ಆದರೆ ಆತನ ವಿಮೋಚನೆಯ 
ಕಾರ್ಯವು ಕೈರೋಸ್‌ ಸಮಯ ಎಂಬುದಾಗಿ ಸತ್ಯವೇದ ವರ್ಣಿಸುವ ಸಂಪೂರ್ಣತೆಯ 
ಸಮಯದಲ್ಲಿ ಜರುಗುವುದನ್ನು ನಾವು ನೋಡುತ್ತೇವೆ. Als ನಲ್ಲಿ “ಕೈರೋಸ್‌" 
ಅಂದರೆ ಗೊತ್ತುಪಡಿಸುವುದಕ್ಕಾಗಿ, ಕ್ರಮವಾದ ಅಥವಾ ತಕ್ಕ ಸಮಯ ಅಥವಾ 
ಯತುವಾಗಿದೆ.ಇದು ವಿಷಯಗಳು ಮಾಗಿದ ಸಮಯವಾಗಿದೆ 


ರಕ್ಷಣೆಯ ದೊಡ್ಡ ಯೋಜನೆ 


ಗಲಾತ್ಯದವರಿಗೆ 4:4,5. 
4-5 ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಉುಹಿಸಿಕೊಟ್ಟಿನು. 
ಧರ್ಮಶಾಸ್ತ್ರಧೀನರಾದವರನ್ನು ವಿಮೋಚಿಸ ಬೇಕೆ೦ಂತಲೂ ಪುತ್ರರ ಪದವಿಯನ್ನು ನಮಗೆ 


31 


ದೇವರ ವಿಮೋಚನಾ ಹೃದಯ 


ದೊರಕಿಸಬೇಕೆ೦ಂತಲೂ ಆತನು ಸ್ಟೀಯಲ್ಲಿ ಹುಟ್ಟಿದವನಾಗಿಯೂ 
ಧರ್ಮಶಾಸ್ತ್ರ ಧೀನನಾಗಿಯೂ ಬಂದನು. 


ರಕ್ಷಣೆಯ ದೊಡ್ಡ ಯೋಜನೆಯಲ್ಲಿ ಏದೇನ್‌ ತೋಟದಲ್ಲಿ ALoh ಸಂತಾನದ 
ಬರುವಿಕೆಯನ್ನು ದೇವರು ಘೋಷಿಸಿದ್ದಾಗಲೂ ಆತನ ವಿಮೋಚನೆಯ 
ನಿಬಂಧನೆಯನ್ನು ಕೈಗೊಳ್ಳಲು ದೇವರು ತನ್ನ ಮಗನನ್ನು ಕಳುಹಿಸುವ ಮೊದಲು 400 
ವರ್ಷಗಳು ಕಳೆದವು. ಈ 4000 ವರ್ಷಗಳಲ್ಲಿ ದೇವರು ಕೆಲಸ ಮಾಡುತ್ತಿದ್ದನು. 
ಜನರನ್ನು, ಸ್ಥಳವನ್ನು ಮತ್ತು ಸರಿಯಾದ ಸಮಯವನ್ನು ಸಿದ್ದಪಡಿಸುತ್ತಿದ್ದನು. 
ಕರ್ತನಾದ ಯೇಸು ತನ್ನನ್ನು ವಿಮೋಚನಾ ಶುಲ್ಕವಾಗಿ BOK, ಮತ್ತು ಇದು ABs 
ನೀಡಲ್ಪಟ್ಟೆತ್ತು (ಹೋಷಿಸಲ್ಬಟ್ಟೆತ್ತು, ತಿಳಿಸಲ್ಪಟ್ಟಿತ್ತು (2 ತಿಮೊಥೆಯನಿಗೆ 2:5,6). 


ನಿತ್ಯತ್ವದ ಉದ್ದೇಶ 


ಎಫೆಸದವರಿಗೆ 1:9,10 

9-10. ತಾನು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು B Bode, 
ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷೆ ಮಾಡಿಕೊಂಡಿದ್ದನು. ಅದೇನೆಂದರೆ ಭೂ 
ಪರಲೋಕಗಳಲ್ಲಿರುವ ಸಮಸ್ತವನ್ನೂ ಕ್ರಿಸ್ತನಲ್ಲಿ ಒಂದಾಗಿ ಕೊಡಿಸಬೇಕೆ೦ಬದೇ. 


ದೇವರ ನಿತ್ಯತ್ವದ ಉದ್ದೇಶದ ತೆರೆದಿಡುವಿಕೆಯು ಸಂಪೂರ್ಣತೆಯ ಸಮಯದಲ್ಲಿ 
ಜರುಗುತದೆ. 


ನಮ್ಮ ದೃಷ್ಟಿಕೋನದಲ್ಲಿ ಇವೆಲ್ಲವೂ ತುಂಬಾ ಸಮಯ ತೆಗೆದುಕೊಳ್ಳತ್ತಿರುವಂತೆ 
ತೋರುತ್ತದೆ. ಆದರೆ ದೇವರು ಏನು ಮಾಡುತ್ತಿದ್ದಾನೆ ಮತ್ತು ಯಾವಾಗ 
ವಿಷಯಗಳನ್ನು ಸುತ್ತಿಕೊಳ್ಳುತ್ತಾನೆಂಬುದು ದೇವರಿಗೆ ಚೆನ್ನಾಗಿ ತಿಳಿದದೆ. 


ದೇವರ ವಿಮೋಚನೆಯ ಕಾರ್ಯದಲ್ಲಿಯೂ ಸಹ ವೈಯಕಿಕ, ಅಥವಾ ಗುಂಪುಗಳು 
ಅಥವಾ ಜನರ 


ಜೀವಿತಗಳಲ್ಲಿ ಆತನು ತಕ್ಕ ಸಮಯದಲ್ಲಿ ಕೆಲಸ ಮಾಡುತ್ತಾನೆಂಬುದನ್ನು ನಾವು 
ನೋಡುತ್ತೇವೆ. ಯೋಬನ ಜೀವಿತದಲ್ಲಿ (ಯೊಕೋಬನು 5:7-11), ಯೋಸೇಫನ 
ಜೀವಿತದಲ್ಲಿ, (ಕೀರ್ತನೆಗಳು 105:19), ದೇವರು ಕಾಲಗಳು ಮತ್ತು 
ಯತುಗಳಿಗನುಸಾರವಾಗಿ ಕಾರ್ಯಮಾಡುತ್ತಾನೆ. (ಪ್ರಸಂಗಿ 3:11) 


ನಾವು ಹಿಂದಿನ ಅಧ್ಯಾಯದಲ್ಲಿ ಹೇಳಿದಂತೆ ನಮ್ಮ ಮವೈಯಕ&ಕ ಜೀವನದಲ್ಲಿ ದೇವರ 
ವಿಮೋಚನಾ ಕಾರ್ಯವನ್ನು ಬಿಚ್ಚಿಡುವುದರಿಂದ ನಾವು ತಾಳ್ಗೆಯಿಂದಿರಬೇಕು. 
ದೇವರು ಪುನಃಸ್ಥಾಪನೆ ತರುವಂತೆ, ಹರಿದು ಹೋದದ್ದನ್ನು ದೇವರು 


32 


ದೇವರ ವಿಮೋಚನಾ ಹೃದಯ 


QOH, 30.038, ಕಳೆದು ಹೋದದ್ದನ್ನು ಮರಳಿ ನಾವು ಪಡಿಯಲು ದೇವರ 
ಸಹಾಯ ಮಾಡಿದಂತೆ, ಸಮಯದ ಮೂಲಕ ಆತನೊಡನೆ ನಾವು ನಡೆಯಬೇಕು. 


ದೇವರ ವಿಮೋಚನೆಯ ಕಾರ್ಯವು ಜನರನ್ನು ರಕ್ಷಣೆಗೆ ಮುನ್ನಡೆಸುವುದರಲ್ಲಿ, 
DWE DOA) ಅವರ “ಸಂದರ್ಶನದ ದಿನದ" ಕುರಿತು ಮಾತಾಡುವುದನ್ನು ನಾವು 
ನೋಡುತೇವೆ (1 ಪೇತ್ರನು 2:12) ಅದೇರೀತಿಯಾಗಿ ಥುವತ್ಯರ ಸಭೆಯಲ್ಲಿನ 
ಸ್ಟೀಯರಿಗಾಗಿ ಕರ್ತನು ಹೀಗೆ ಹೇಳಿದ್ದಾನೆ "ದೇವರ ಕಡೆಗೆ ತಿರುಗಿಕೊಳ್ಳವುದಕ್ಕ ನಾಮು 
ಅವಳಿಗೆ ಸಮಯವನ್ನು ಕೊಟ್ಟೆನು. ಆದರೆ ದೇವರ ಕಡೆಗೆ ತಿರುಗಿ ಕೊಂಡು ತನ್ನ 
ಜಾರತ್ವವನ್ನು ಬಿಟ್ಟಿ ಬಿಡುವದಕ್ಕೆ ಅವಳಿಗೆ ಇಷ್ಟವಿಲ್ಲ (ಪ್ರಕಟನೆ 2:21) ಆದರಿಂದ 
ಹಾಗೆಯೇ ನಗರಕ್ಕಾಗಿ (ಯೆರೂಸಲೇಮ ಪಟ್ಟಿಣ) ಕರ್ತನಾದ ಯೇಸುವು ಅದರ ಮೇಲೆ 
ಕಣ್ಣೀರಿಟ್ಟಿನು ಯಾಕೆಂದರೆ ಜನರು ಅವರ "ಭೇಟಿಯ ಸಮಯವನ್ನು” ಗುರ್ತಿಸಲು 
ಸೋತು ಹೋದರು (ಲೂಕ 19:41-44). 


ದೇವರು ಜನರಿಗೆ ಸಮಯ ಕೊಡುತ್ತಾನೆ ಹಾಗೆಯೇ ಅವರನ್ನು ಸೆಳೆಯಲು ಆತನು 
ಕಾರ್ಯನಿರತನಾಗಿರುತ್ತಾನೆ. ಆತನು ತಕ್ಕ ಸಮಯಗಳಲ್ಲಿ ಅವರನ್ನು ಸಂಧಿಸುತ್ತಾನೆ. 
ಮತ್ತು ತನಗಾಗಿ ವಿಭಿನ್ನ ರೀತಿಯಲ್ಲಿ ಅವರನ್ನು ಸೆಳೆಯುತ್ತಾನೆ. 


ಜೊತೆ-ಕೆಲಸದವರಂತೆ ನಮ್ಮ ಗುರಿಯು ದೇವರು ಮಾಡುತ್ತಿರುವುದನ್ನು 
ಗುರ್ತಿಸಬೇಕು ಮತ್ತು ಅದರೊಡನೆ ಹರಿಯುತ್ತಿರಬೇಕು. 


ದೇವರು ಏನನ್ನಾದರೂ ಮಾಡಬೇಕೆಂದು ನಿರ್ದೇಶಿಸಲು ಪ್ರಯತ್ನ ಮತ್ತು 
ತಾಳ್ನೆಯಿಲ್ಲದವರಾಗಿ ಕಂಡುಬರುವ ಶೋಧನೆಯನ್ನು ವಿರಾಕರಿಸಬೇಕು. ನಾವು 
ದೇವರೊಂದಿಗೆ ಜೊತೆ-ಕಲಸದವರಂತೆ, ಯಾವುದು ಜರುಗುತ್ತಿಲ್ಲ ಎಂಬುದಾಗಿ 
ಕಾಣಿಸುವಾಗಲೂ, ದೇವರು ಕಾರ್ಯನಿರತನಾಗಿದ್ದಾನೆಂಬುದನ್ನು ನಾವು 
ಸ್ವೀಕರಿಸುತ್ತೇವೆ. 


ಉದಾಹರಣೆಗೆ, ಕುಟಂಬದ ಸದಸ್ಯರು ಕರ್ತನ ಬಳಿಗೆ ಬರುವುದನ್ನು ಮತ್ತು ದೇವರ 
ವಿಮೋಚನೆ ಕಾರ್ಯವು ಅವರ ಜೀವಿತದಲ್ಲಿ ನಡೆಯುವುದನ್ನು ನೋಡಲು ನೀವು 
ದೇವರೊಂದಿಗೆ ಕೆಲಸ ಮಾಡುವಾಗ, ಈ ಒಂದು ಪ್ರಕ್ರಿಯೆಯಲ್ಲಿ ಸಮಯದ 
ಮೂಲಾಂಶವನ್ನು ಅರ್ಥಮಾಡಿಕೊಳ್ಳಬೇಕು. ಇಂದು ರಕ್ಷಣೆಯ ದಿನ ಮತ್ತು 
ಎಲ್ಲರಿಗಾಗಿ ಅಂಗೀಕಾರದ ಸಮಯಮವಾಗಿದ್ದಾಗಲೂ (2 ಕೊರಿಂಥದವರಿಗೆ 6:2), ವಿಭಿನ್ನ 
ಸಮಯಗಳಲ್ಲಿ ದೇವರ ರಕ್ಷಣೆಯ ಪೂರೈಕೆಯನ್ನು ಪ್ರತಿಯೊಬ್ಬ ವ್ಯಕ್ತಿಯು 
ಪಡಿದುಕೊಳ್ಳುತ್ತಾನೆ. ಬಿಮೋಚನೆ ಪ್ರಕ್ರಿಯೆಯು ಜರುಗುವುದಕ್ಕಾಗಿ ಸಮಯವನ್ನು 
ನೀವು ಕಾರ್ಯ ಮಾಡುತ್ತಿರುವ ವ್ಯಕಿ ಮತ್ತು ದೇವರಿಗೆ ಕೊಡಿರಿ. ಅವರು 


33 


ದೇವರ ವಿಮೋಚನಾ ಹೃದಯ 


ಮೈಯಕಿಕವಾಗಿ ಕಿಸನನ್ನು ಸಂಧಿಸುವಾಗ ಪ್ರತಿದಿನವು ಆ ಕ್ಷಣಕ್ಕ ಹತ್ತಿರವಾಗಿ 
ತರುವುದು ನಿಮಗೆ ತಿಳಿದಿದೆ ಮತ್ತು ದೇವರು ಅವರ ಜೀವಿತದಲ್ಲಿ ದೊಡ್ಡ 
ಕಾರ್ಯಗಳನ್ನು ಮಾಡುತ್ತಾನೆ, ಹೇಗಾದರೂ ಅಲ್ಲಿಯವರೆಗೆ ನೀನು ಈಗ ಏನು 
ಮಾಡಬೇಕು: 


* ಅವಕಾಶಗಳು ಬರುವಾಗಲೆಲ್ಲಾ ನಂಬಿಕೆಯಲ್ಲಿ ದೇವರ ವಾಕ್ಯದ ಬೀಜಗಳನ್ನು 
ಬಿತ್ತುತ್ತೀರಿ. ಬೀಜಗಳು ಯಾವರೀತಿ ಬೆಳೆಯುತೆವೆ ಎಂಬುದನ್ನು ನೋಡಲೂ 
ಅಗೆಯಲು ಹೋಗಬೇಡಿರಿ. ನೀವು ಬಿತ್ತಿದ ಬೀಜವನ್ನು ನೀವು ನಾಶ ಮಾಡಬಹುದು. 
ಫಲಮನೀಡಲು ಆತನ ವಾಕ್ಯದ ಬಲದಲ್ಲಿ ಭರವಸೆಯಿಡಿರಿ. 


* ಪ್ರಾರ್ಥನೆಯಲ್ಲಿ ಬೀಜಗಳಿಗೆ ನೀರು ಹಾಕಿರಿ ಮತ್ತು ಅವರ ವೈಯಕಿಕ ಜೀವಿತಗಳಿಗಾಗಿ 
ನಂಬಿಕೆಯ ಘೋಷಣೆ ಮಾಡಿರಿ 

+ ಆ ವ್ಯಕ್ತಿಯ ಕಡೆಗೆ ದೇವರ ಕಮಾಪಣೆ, ಕರುಣೆ ಮತ್ತು ಪ್ರೀತಿಯನ್ನು ಪ್ರದರ್ಶಿಸಿರಿ. 
ನಿಮ್ಮಲ್ಲಿ ಮತ್ತು ನಿಮ್ಮ ಮೂಲಕವಾಗಿ ದೇವರ ಪ್ರೀತಿಯನ್ನು ಅವರು ನೋಡಲಿ. 


- ಅವರ ಜೀವಿತಗಳ ಮೇಲೆ ಪುನಃಸ್ಥಾಪನೆ ಮತ್ತು ವಿಮೋಚನೆಯನ್ನು ನುಡಿಯಿರಿ. 
ಅವರ ಜೀವಿತಗಳಿಗಾಗಿ ದೇವರ ಪ್ರವಾದನೆಯ ನಿರ್ದಿಷ್ಟಸ್ಮಾನದ ಕರೆ ನೀಡಿರಿ. 


ಇತರ ಜನರುಗಳ ಜೀವಿತಗಳಲ್ಲಿ ಆತನ ವಿಮೋಚನೆಯ ಕಾರ್ಯಕ್ಕಾಗಿ ಆತನೊಡನೆ 
ನಾವು ಜೊತೆ-ಕಲಸದವರಂತೆ ಇರುವಾಗ ನಮಗೆ ವೈಯಕಿಕವಾಗಿ ದೇವರು 
ಕಾರ್ಯಮಾಡುತ್ತಾನೆಂಬುದನ್ನು ನೆನಸಿಕೊಳ್ಳಿರಿ. ಈ ಪ್ರಕ್ರಿಯೆಯ ಮೂಲಕವಾಗಿ 
ದೇವರು ಕುರಿತು ಅತ್ಯಧಿಕವಾಗಿ ನಾವು ಕಲಿಯುತ್ತೇವೆ. ಬೇರೊಬ್ಬರ ಜೀವಿತದಲ್ಲಿ ಆತನ 
ವಿಮೋಚನೆ ಕಾರ್ಯವನ್ನು ನಾವು ಹುಡುಕುವಾಗ ನಮ್ಮನ್ನು ನಾವೇ 
ಬದಲಾಯಿಸಿಕೊಳ್ಳತ್ತೇವೆ. 


ನಮ್ಮ ಸ್ವಂತ ವೈಯಕಿಕ ಜೀವಿತದಲ್ಲಿ ದೇವರ ವಿಮೋಚನೆಯ ಕಾರ್ಯವನ್ನು ನಾವು 
ಹುಡುಕುವಾಗ ನಮ್ಮ ಸ್ವಂತ ಜೀವಿತಗಳಲ್ಲಿ ಇಂತಹ ಅದೇ ಸತ್ಯಗಳನ್ನು 
ಅವ್ವಯಿಸಿಕೊಳ್ಳೋಣ. 


ಬಲಿದಾನ 


ದೇವರ ವಿಮೋಚನ ಪ್ರಕ್ರಿಯೆಯ ಎರಡನೆಯ ಪ್ರಮುಖ ಮೂಲ ಅಂಶವು 
ತ್ಯಾಗವಾಗಿದೆ. 


ದೇವರ ವಿಮೋಚನೆಯ ದೊಡ್ಡ ಯೋಜನೆಯಲ್ಲಿ ಬಲಿದಾನ 


ವಿಮೋಚನೆಯ ಸಾಧ್ಯಕರವಾಗಿದೆ ಯಾಕಂದರೆ ವಿಮೋಚನೆಯ ಬೆಲೆಯು 
(ಬಿಡುಗಡೆ ಶುಲ್ಕ, ತ್ಯಾಗ) ಪಾವತಿಸಲ್ಪಟ್ಟೆದೆ. ಕರ್ತನಾದ ಯೇಸು ತನ್ನನ್ನೇ 


ಎಲ್ಲರಿಗಾಗಿ ವಿಮೋಚನೆಯ ಬೆಲೆ ಅಥವಾ ಬಿಡುಗಡೆಯ ಶುಲ್ಮದಂತೆ ನೀಡಿದ್ದಾನೆ. 


34 


ದೇವರ ವಿಮೋಚನಾ ಹೃದಯ 


1 ತಿಮೊಥೆಯನಿಗೆ 2:5,6 

5 ಏಕೆಂದರೆ ದೇವರು ಒಬ್ಬನೇ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ನನು ಒಬ್ಬನೇ ಆತನು 
ಮನುಷ್ಯನಾಗಿರುವ BH, CHCA 

6 ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿಬಿಟ್ಟಿನ್ನು. ಇದೇ ತಕ್ಕ 
ಸಮಯಗಳಲ್ಲಿ ಹೇಳ ಬೇಕಾದ ಸಾಕ್ಲಿಯು. 


ತಪ್ಪು ನಡತೆಗಳಿಗಾಗಿ ಅಥವಾ ಸಾಲದ ತೀರಿಸುವಿಕೆಗಾಗಿ ಪ್ರಾಯಶ್ಚಿತ್ತದಂತೆ ಬಲಿದಾನ 
ನೀಡಲಾಗುತದೆ. ಪ್ರಾಯಶ್ಚಿತವು ವಿಮೋಚನೆಯನ್ನು ಸಾಧ್ಯಕರ ವಾಗಿಸುತದೆ. 


ವಿಮೋಚನೆಗಾಗಿ ಅಗತ್ಯವಿರುವ ಬಲಿದಾನದ ಹಳೆಯ ಒಡಂಬಡಿಕೆ 
ತಿಳುವಳಿಕೆ 


ಬಲಿದಾನ ರಕಸಂಬಂಧಿ-ವಿಮೋಚಕನಲ್ಲಿ ಕಾಣಿಸುತದೆ. ಒಬ್ಬ ಮನುಷ್ಯನು 
ಸಾಲದಲ್ಲಿದ್ದರೆ ರಕಸಂಬಂಧಿ-ವಿಮೋಚಕನು ಅವನ ವಿಮೋಚನೆಗಾಗಿ ಬೆಲೆಯನ್ನು 
ಪಾವತಿಸುತ್ತಾನೆ. 


ಹಳೆಯ ಒಡಂಬಡಿಕೆಯಲ್ಲಿ, ಎಲ್ಲಾ ತರದ ದೋಷ ಪರಿಹಾರಕ ಯಜ್ಞಗಳು 
(ಉದಾಹರಣೆಗೆ ದಹನ ಬಲಿಗಳು “ಪ್ರಾಯಶ್ಚಿತದ”" (ಕಾಪರ್‌ ವಿಧಗಳಲ್ಲಿ 
ವಿವರಿಸಲ್ಬಟ್ಟದೆ. ಪ್ರಾಯಶ್ಚಿಕತದ ವಾರ್ಷಿಕ ದಿನವು (ಯೋಮ್‌ ಕ8ಪ್ಪೂರ್‌) 
ಯಾಜಕಕಾಂಡದಲ್ಲಿ ವಿವರವಾಗಿ ವ್ಯಾಖ್ಯಾನಿಸಿದಂತೆ BAN ವಿಮೋಚನಾ 
ಕಾರ್ಯವನ್ನು ಸೂಚಿಸುತ್ತಿತ್ತು. 


ಆತ್ಮಿಕ ಯಜ್ಞಗಳಾದ ಮಧ್ಯಸ್ಥಿಕೆ, ಆರಾಧನೆ, ಒಂದು ಬಿಡುಗಡೆಯ ಶುಲ್ಮದಂತೆ 
ಸೇವೆಸಲ್ಲಿಸುವ, ಬಿಡುಗಡೆಗಾಗಿ ವಿಮೋಚನೆಯ ಒಂದು ಬೆಲೆ ಹಳೆಯ 
ಒಡಂಬಡಿಕೆಯಲ್ಲಿ ಕಾಣುವಂತೆ ಕಾರ್ಯನಿರ್ವಹಿಸುತವೆ. 


ಸತ್ಯವೇದದ ಬಹಳ ಹಳೆಯ ಪುಸ್ತಕವಾದ ಯೋಬನ ಪುಸ್ತಕದಲ್ಲಿ ಸಹ ನೋಡುವಂತೆ 
ವಿಮೋಚನೆಯ ಬೆಲೆಯಂತೆ (ಬಿಡುಗಡೆಗಾಗಿ ಒಂದು ಬಿಡುಗಡೆಯ ಶುಲ್ಕವು 
ಅಗತ್ಯವಾಗಿತ್ತಂದು ಅರ್ಥಮಾಡಿಕೂಳ್ಳಬೇಕು. 


ಯೋಬನು 33:23,24 

23 ಮನುಷ್ಯ ಕರ್ತವ್ಯವನ್ನು ತೋರಿಸತಕ್ಕ ಸಹಸ್ರದೂತರಲ್ಲಿ ಒಬ್ಬನು ಅವನಿಗೆ ಮಧ್ಯಸ್ಥನಾಗಿ 
ಬೇಡುವದರಿಂದ 

24 ದೇವರು ಒಂದುವೇಳೆ ಆ ಮನುಷ್ಯನಿಗೆ ಮೆಚ್ಚಿ ಈಡು ಸಿಕ್ಕಿತು ಅಧೋಲೋಕಕೆ ಇಳಿಯದಂತೆ 
ಇವನನ್ನು ರಕ್ಷಿಸು DOD) ಅಪ್ಪಣೆಕೊಟ್ಟಿರೆ. 


ಯೋಬನು ಅವನ ತೊಂದರೆಗಳ ಮೂಲಕ ಹಾದು ಹೋಗುವಾಗ ಯಾರಾದರೂ 
ಅವನ ಪರವಾಗಿ ನಿಂತು ದೇವರ ಮುಂದೆ ನಿಂತು ಮಧ್ಯಸ್ಥಿಕೆ ವಹಿಸಿ, ಚಿ೦ತಿಸಿ ಮತ್ತು 


35 


ದೇವರ ವಿಮೋಚನಾ ಹೃದಯ 


ಅವನನ್ನು ಹೊರಗಡೆ ತರುವುದಕ್ಕಾಗಿ ಮಧ್ಯಸ್ಮಿಕಗಾರನಿಗಾಗಿ ಅವನು 
ಹಾತೊರೆಯು ತ್ತಿದ್ದನು. 


ಯೋಬನು 9:32,33 

32 ಆತನು ನನ್ನಂಥವನಲ್ಲ ಮನುಷ್ಯನಲ್ಲ, ನಾನು ಆತನೊಂದಿಗೆ ವಾದಿಸುವದು ಹೇಗೆ? 
ನಾವಿಬ್ಬರೂ ನ್ಯಾಯಾಸನದ ಮುಂದೆ ಕೂಡುವುದು ಹೇಗೆ? 

33 ನಮ್ಮಿಬ್ಬರ ಮೇಲೆ ಕೈಯಿಡುವವನಾಗಿಯೂ ಮಧ್ಯಸ್ನನಾಗಿಯೂ ಇರುವ 
ನ್ಯಾಯಾಧಿಪತಿಯು ಯಾರೂ ಇಲ್ಲ. 


ಯೋಬನು 16:21 
ನನ್ನ ನ್ಯಾಯವನ್ನು ದೇವರ ಮುಂದೆಯೂ ಸ್ಥಾಪಿಸಲಿ HOD) ದೇವರಿಗೇನೇ ಕಣ್ಣೀರು 
ಸುರಿಸುತ್ತೇನೆ. 


ದೇವರ ಜನರಿಗಾಗಿ ಮೋಶೆಯು ಮಧ್ಯಸ್ಥಿಕೆವಹಿಸಿದನು. ಮತ್ತು ಕೆಲವೊಮ್ಮೆ ಅವರು 
ಸ್ವತಃದೇವರ ವಿರುದ್ದ ದಂಗೊದ್ದಾಗಲೂ ಅವರ ವಿಮೋಚನಾ ವಬಿರ್ದಿಷ್ಟಸ್ಮಾನದ 
ಮೂಲಕವಾಗಿ ದೇವರು ಅವರನ್ನು ತೆಗೆದುಕೊಂಡು ಹೋದದ್ದನ್ನು ಕಂಡನು. 


ಕೀರ್ತನೆಗಳು 106:23 
ಆದದರಿಂದ ಆತನು ಅವರನ್ನು ಸಂಹರಿಸುವೆನೆನ್ನಲು ಆತನು ಆರಿಸಿಕೊಂಡ ಮೋಶೆಯು 
ಮಧ್ಯಸ್ಥನಾಗಿ ಅವರನ್ನು ಸಂ೦ಹರಿಸಿದಂತೆ ಆತನ ಕೋಪವನ್ನು ಶಾಂತಪಡಿಸಿದನು. 


ಕ್ರಿಸ್ತನ ಒದಗಿಸುವಿಕೆಯನ್ನು ಬಿಡುಗಡೆಗೊಳಿಸುವುದು 


ಕರ್ತನಾದ ಯೇಸು ಈಗಾಗಲೇ ಎಲ್ಲಾ ಮಾನವ ಕುಲಕ್ಕಾಗಿ ರಕ್ಷಣೆಯನ್ನು 
(ವಿಮೋಚನೆ) ಒದಗಿಸಿದ್ದಾನೆ. ಆದಾಗ್ಯೂ ಆತನ ವಿಮೋಚನೆಯನ್ನು ವೈಯಕಿಕವಾಗಿ 
ಅನುಭವಿಸಲು ಜನರಿಗೆ ಒದಗಿಸಿದ್ದನ್ನು ತಲುಪಿಸಲು ನಾವು ಆತನ 
ಕಾರ್ಯಭಾರಿಗಳಾಗಿದ್ದೇವೆ. ಆತನ ವಿಮೋಚನೆಯ ಪ್ರಕ್ರಿಯೆಯಲ್ಲಿ ಜೊತೆ- 
ಕಲಸದವರುಗಳಾಗಿ, ನಾವು ತ್ಯಾಗ ಮಾಡಲು ಸಿದ್ಧರಾಗಿರಬೇಕು. ಈ "Sosa" 
ಪ್ರಾರ್ಥನೆ, ಮಧ್ಯಸಿಕೆ ವಹಿಸುವುದು, ಹಣಕಾಸಿನಲ್ಲಿ ಕೊಡುವಿಕೆ, ಕಷ್ಟಕರವಾದ 
ಸ್ಥಳಗಳಿಗೆ ಹೊಗುವುದು ಸೌಕರ್ಯಗಳನ್ನುಬಿಟ್ಟಿಕೊಡುವುದು, ಅಥವಾ ಬೇರೆ ನಾವು 
ಪಾವತಿಸುವ ಬೇರೆ ಇತರ ಬೆಲೆ ಮುಂತಾದ 


ಪರಿಭಾಷೆಯಲ್ಲಿರಬಹುದು. ಇಲ್ಲಿ ಮಧ್ಯಸ್ಥಿಕೆಯ ಪಾತ್ರವನ್ನು ಒತ್ತಿ ಹೇಳಲು ನಾವು 
ಬಯಸುತ್ತೇವೆ. BAW ರಕ್ಷಣೆಯ ಪೂರೈಕೆಯ ಬಿಡುಗಡೆಯ ಈ ಪ್ರಕ್ರಿಯೆಯ ಭಾಗವಾಗಿ 
OS AO, Bows ಪರವಾಗಿ ಮಧ್ಯಸ್ಥಿಕೆ ನೀಡುವುದಾಗಿದೆ. ಶಿಲುಬೆಯ ಮೇಲೆ ಕ್ರಿಸ್ತನ 
ತ್ಯಾಗವು ಮಧ್ಯಸ್ಥಿಕೆಯ ಕಾರ್ಯವೆಂಬುದಾಗಿ ಕರೆಯಲ್ಪಟ್ಟಿದೆ. (ಯೆಶಾಯ 53:12) 


36 


ದೇವರ ವಿಮೋಚನಾ ಹೃದಯ 


WHA BOOSH ಆತ್ಮಿಕ ತ್ಯಾಗಗಳು ದೇವರ ವಿಮೋಚನಾ ಪ್ರಕ್ರಿಯೆಯಲ್ಲಿ 
ಪ್ರಮುಖ ಮೂಲ ಅಂಶಗಳಾಗಿವೆ. ಮಧ್ಯಸ್ಥಿಕಗಾರನ್ನು, ಒಂದು ಬಲಿತ್ಯಾಗವನ್ನು, 
ಒಂದು ಬಿಡುಗಡೆ ಶುಲ್ಕವನ್ನು ಆತನು ಗುರ್ತಿಸಿರುವುದರಿಂದ ಆತನು 
ವಿಮೋಚಿಸುತ್ತಾನೆ. ಆದಕಾರಣ ನೀವು ಬೇರೆಯವರೆಗಾಗಿ ಮಧ್ಯಸ್ಥಿಕೆ ವಹಿಸುತ್ತಿರುವಾಗ 
ಅದು ಅವರ ಜೀವಿತದಲ್ಲಿ ದೇವರ ವಿಮೋಚನಾ ಕಾರ್ಯಕ್ಕೆ ಕೀಲಿಕ್ಕೆಯಾಗಿರುತ್ತದೆ. 


ಅವರ ವಿಮೋಚನೆಗಾಗಿ ನಾವು ಬೆಲೆಯನ್ನು ಪಾವತಿಸುತ್ತಿದ್ದೇವೆಂಬುದಾಗಿ ಇದರ 
ಅರ್ಥವಲ್ಲ. ಒಂದೇ ಒಂದು ಸಂಪೂರ್ಣ ಯಜವಿದೆ ಅದನ್ನು ಕ್ರಿಸ್ತನು ಈಗಾಗಲೇ 
ಪಾವತಿಸಿದ್ದಾನೆ. ಬದಲಿಗೆ ದೇವರ ವಿಮೋಚನೆಯ ಪ್ರಕ್ರಿಯೆಯಲ್ಲಿ ಜೊತೆ- 
ಕೆಲಸದವರಾಗಿ ಜನರಿಗೆ ಒದಗಿಸಿದ್ದನ್ನು ಪಡೆಯಲು ಮತ್ತು ಜನರು ಅನುಭವಿಸುವ 
ಕ್ರಮದಲ್ಲಿ ತ್ಯಾಗಮಾಡುವ, ನಮ್ಮ ಭಾಗವನ್ನು ನಾವು ಮಾಡುತ್ತಿದ್ದೇವೆ. 
(ಕೊಲೊಸ್ಸಿಯವರಿಗೆ 1:2425ರಲ್ಲಿ ಪೌಲನು ವ್ಯಾಖ್ಯಾನಿಸಿದ್ದನ್ನು ನೋಡಿರಿ) 
ಅವರುಗಳು ನಮ್ಮ ಯಜದ ನಿಮಿತ್ತದಿಂದ ರಕ್ಲಿಸಲ್ಪಡಲಿಲ್ಲ ಆದರೆ ಯೇಸುವು 
ಅವರಿಗಾಗಿ ಮಾಡಿದ್ದರಿಂದ ಮಾತ್ರ ರಕ್ಷಣೆ ಹೊಂದಿದ್ದಾರೆ. ಆತನು ವಿಮೋಚಿಸಲು 
ಹುಡುಕುವ ನೊಂದಂತಹ ಜನರನ್ನು ಸಂಧಿಸುವ ಆತನ ವಿಮೋಚನೆ ಪ್ರಕ್ರಿಯೆಯಲ್ಲಿ, 
ದೇವರೊಂದಿಗೆ ನಾವು ಜೊತೆ-ಕಲಸದವರು ಮಾತ್ತವೇ ಆಗಿದ್ದೇವೆ. 


ಆತ್ಮಿಕ ಯಜ್ಞಗಳಾದ ಪ್ರಾರ್ಥನೆ, ಆರಾಧನೆ ಮಧ್ಯಸ್ಥಿಕ ಮುಂತಾದವುಗಳನ್ನು 
ಸಲ್ಲಿಸುವಾಗ ನಿಮ್ಮ ಸ್ವಂತ ಜೀವಿತದಲ್ಲಿ ದೇವರ ವಿಮೋಚನೆ ಕಾರ್ಯವನ್ನು 
ಪಡೆಯಲು ಬಿಮ್ಮನ್ನು ಸಿದ್ದಗೊಳಿಸುತ್ತದೆ. ನಿಮ್ಮ ಪರವಾಗಿ ಇತರರು ಆತ್ಮಿಕ 
ಯಜಗಳನ್ನು ಸಮರ್ಪಿಸುವುದನ್ನು ಪಡೆಯುವುದು ತುಂಬಾ ಬಲಿಯುತ ವಾಗಿದೆ. 
ಅದೇರೀತಿಯಾಗಿ, ನಮ್ಮ ಸುತ್ತಮುತ್ತಲಿನ ಜನರ ಜೀವಿತಗಳಲ್ಲಿ ಆತನ ವಿಮೋಚನೆ 
ಕಾರ್ಯವನ್ನು ತರಲು ದೇವರೊಂದಿಗೆ ಜೊತೆ-ಕಲಸದವರಂತೆ ನಾವು ಅವರ ಪರವಾಗಿ 
ಆತ್ಮಿಕ ಯಜ್ಞಗಳನ್ನು ಸಮರ್ಪಿಸುತ್ತೇವೆ. ನಾವು ಹೋಗಿ ಸೇವೆ ಮಾಡಲು ಮತ್ತು 
ಅವರನ್ನು ಸಂಧಿಸಲು ಯಜ್ಞಗಳನ್ನು ಮಾಡುತ್ತೇವೆ. 


ಕ್ಷಮಾಪಣೆ 
ದೇವರ ವಿಮೋಚನಾ ಪ್ರಕ್ರಿಯೆಯಲ್ಲಿ ಮುಂದಿನ ಮುಖ್ಯ ಮೂಲಾಂಶವು 
ಕೆಮಾಪಣೆಯಾಗಿದೆ. 


ಎಫೆಸದವರಿಗೆ 1:7 
ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ 
ನಮಗೆ ಬಿಡುಗಡೆಯಾಯಿತು ಇದು ದೇವರ ಕೃಪಾತಿಶಯವೇ. 


ದೇವರು ಆತನ ಮಗನಾದ ಯೇಸುಕ್ತಿಸನ ಮೂಲಕವಾಗಿ ನಮಗೆ ಕೂಡುವ 
ಸ್ಥಮಾಪಣೆಯನ್ನು ನಾವು ಮವೈಯಕಿಕವಾಗಿ ಹೊಂದಿಕೊಂಡಿರಬೇಕು. ನಮ್ಮ ಒಂದು 
ದೊಡ್ಡ ಸಮಸ್ಯೆಯೆಂದರೆ, ದೇವರು ನಮ್ಮನ್ನು ಕ್ಷವಮಿಸುತ್ತಾನೆ ಎಂದು ನಾವು 


37 


ದೇವರ ವಿಮೋಚನಾ ಹೃದಯ 


ಬೌದ್ಧಿಕವಾಗಿ ಅರ್ಥಮಾಡಿಕೂಂಡರೆ. ನಮ್ಮನ್ನು ನಾವು ಕವಿಸಲ್ಪಟ್ಟಿ ಜನರಂತೆ 
ನೋಡಲು ಸಾಧ್ಯವಾಗುವುದಿಲ್ಲ. ಅಥವಾ ಕೆಲವೂಮ್ಮೆ ನಾವು ಮಾಡಿದ ತಪ್ಪಿಗೆ 
ನಮ್ಮನ್ನು ಕಮಿಸಲು ಸಾಧ್ಯವಾಗುವುದಿಲ್ಲ. ನಾವು ಇರುವ ಸ್ಥಳಕ್ಕ ನಡೆಸಿರುವಂ೦ತಹ 
ಅಧಿಕವಾದ ತಪ್ಪನ್ನು ನಾವು ಮಾಡಿರಬಹುದು ಎಂಬುದು ಸತ್ಯವಾಗಿದೆ. ಆದಾಗ್ಯೂ 
ಆತನ ಮಗನಾದ ಯೇಸುಕ್ರಿಸ್ತನ ನಂಬಿಕೆಯಲ್ಲಿನ ನಿಮಿತ್ತದಿಂದ ಮತ್ತು ಆತನ 
ವಿಮೋಚಿಸುವ OBB ಬಲದಲ್ಲಿ ನಾವು ಕಮಿಸಲ್ಪಟ್ಟಿವರಾಗಿ ನಿಂತುಕೊಂಡಿದ್ದೇವೆ. 
ಆದದರಿಂದ ನಾವು ಎಲ್ಲಾ ಅಪರಾಧ, ಅವಮಾನ ಮತ್ತು ಖಂಡನೆಯಿಂದ 
ಸ್ವತಂತ್ರರಾಗಿ ನಾವು ನಡೆಯುತ್ತೇವೆ. 


ಕೆಲವೊಮ್ಮೆ ನಾವು ನಮ್ಮನ್ನು ಸಮಸ್ಯೆಗಳಲ್ಲಿ ಗುರ್ತಿಸಿಕೊಳ್ಳವುದು ಇತರ ಜನರು 
ನಮ್ಮ ವಿರುದ್ದ ಮಾಡಿದಂತಹ ತಪ್ಸಿನಿಂದಾಗಿರಬಹುದು. ನಾವು ಕ್ಷಮಿಸಲ್ಪಟ್ಟಿಂತೆ 
ನಮಗೆ ತಪ್ಪು ಮಾಡಿದವರಿಗೆ ಕಮಾಪಣೆಯನ್ನು ನಾವು ಬಿಡುಗಡೆ ಮಾಡಬೇಕು. ಅವರ 
ವಿರುದ್ಧವಾಗಿ ಯಾವುದನ್ನಾದರೂ ಹಿಡಿದಿಟ್ಟುಕೊಳ್ಳಲು ನಮಗೆ ಹಕ್ಕಿಲ್ಲ 
ಕಮಾಪಣೆಯನ್ನು ಬಿಡುಗಡೆ ಮಾಡುವುದರಲ್ಲಿ ಇದು ತುಂಬಾ 
ಶಕಿಶಾಲಿಯಾಗಿರುವ೦ತದ್ದು. ಸೆಫನನು ತನ್ನ ಮೇಲೆ ಕಲ್ಲೆಸೆಯುವ ಮೇಲ್ವಚಾರಣೆ 
ವ್ಯಕ್ತಿಯಾದ AON ಕಮಾಪಣೆ ಬಿಡುಗಡೆ ಮಾಡಿದನು. ನಾವು ನೋಡುವಂತಹ 
ಮುಂದಿನ ಸಂಗತಿಯು ಸೌಲನು ಯೇಸುವನ್ನು ಸಂಧಿಸಿದನು! 


ಅದೇರೀತಿಯಾಗಿ, ಜನರ ಜೀವಿತಗಳಲ್ಲಿ ದೇವರ ವಿಮೋಚನೆ ಕಾರ್ಯವು 
ಜರುಗುವುದನ್ನು ನೋಡಲೂ ನಾವು ಕೆಲಸ ಮಾಡುವಾಗ, ಜನರುಗಳ ಜೀವಿತಗಳಿಗೆ 
ದೇವರ  ಕ್ಷಮಾಪಣೆಯ ಭರವಸೆಯನ್ನು ನಾವು ತರಬೇಕು. ಅವರು 
ತೊಳೆಯಬ್ಬಟ್ಟಿವರು, ನಬೀತಿವಂತರೆಂದು ನಿರ್ಣಯಿಸಲ್ಬಟ್ಟಿವರು ಮತ್ತು ಕ್ರಿಸ್ತನಲ್ಲಿ 
ಶುದ್ದೀಕರಿಸಲ್ಪ್ಬಟ್ಟಿವರು (1 ಕೊರಿಂಥದವರಿಗೆ 6:11) ಆಗಿದ್ದಾರೆ ಎಂಬುದಾಗಿ ಅವರು 
ತಿಳಿಯುವಂತೆ ಮಾಡಬೇಕು. ಮತ್ತು ಅವರಿಗಿ ವಿರುದ್ಧವಾಗಿ ದೇವರು ಯಾವುದನ್ನು 
ಹಿಡಿದಿಟ್ಟುಕೊಳ್ಳವುದಿಲ್ಲ. 


ದೇವರ ವಿಮೋಚನೆಯ ಪ್ರಕ್ರಿಯೆಯು, ವಿಮೋಚಿಸಲ್ಪಟ್ಟಿ ಜನರಂತೆ ಸತ್ಕರಿಸುವ 
ಮತ್ತು ನೋಡುವಂತಹ  ಸಮುದಾಯಕ್ಕ ಜನರನ್ನು ಸ್ಟೀಕರಿಸುವುದನ್ನು 
ಒಳಗೊಂಡಿದೆ. ಕೊರಿಂಥ ಸಭೆಯಲ್ಲಿ ಅನೈತಿಕತೆಯ ಪಾಪ ಮಾಡಿದಂತ ವ್ಯಕ್ತಿ ಅವನು 
ಪಶ್ಚಾತಾಪಪಟ್ಟಾಗ ಒಬ್ಬ ಕ್ಷಮಿಸಲ್ಪಟ್ಟಿ ವ್ಯಕ್ತಿಯಂತೆ ಅಂಗೀಕರಿ ಸಲ್ಪಟ್ಟಿಮು. 


2 ಕೊರಿಂಥದವರಿಗೆ 2:6-11 

6 ಇಂಥವನಿಗೆ ನಿಮ್ಮಲ್ಲಿ ಹೆಚ್ಚಾದ ಜನರಿಂದುಂಟಾದ ಆ ಶಿಕ್ಷೆಯೇ ಸಾಕು 

7 ಇನ್ನೂ ಅವನನ್ನು ಶಿಕ್ಷಿಸದೆ ಮನ್ನಿಸಿರಿ ಸಂತೈಸಿರಿ ಇಲ್ಲವಾದರೆ ಅವನು ಅಧಿಕವಾದ 
ದಮಂಃಖದಲ್ಲಿ ಮುಳುಗಿ ಹೋದಾನು 

8 ಆದದರಿಂದ ಅವನಿಗೆ ನಿಮ್ಮ ಪ್ರೀತಿಯನ್ನು ನಿಶ್ವ್ತಯಪಡಿಸಬೇಕೆಂದು ನಿಮ್ಮನ್ನು 
ಬೇಡಿಕೊಳಲ್ಸತೇನೆ. 


38 


ದೇವರ ವಿಮೋಚನಾ ಹೃದಯ 


9 ಸರ್ವ ವಿಷಯದಲ್ಲೂ ನೀವು ವಿಧೇಯರಾಗಿದ್ದೀರೋ ಏನೋ ನಿಮ್ಮ ಗುಣವನ್ನು ಪರೀಕ್ಲಿಸಿ 
ತಿಳು ಕೊಳ್ಳಬೇಕೆ೦ಬುವ ಉದ್ದೇಶದಿಂದಲೇ ಮೊದಲು ಬರೆದೆನು 

10 ನೀವು ಯಾರಿಗೆ ಯಾವುದನ್ನು ಮನ್ನಿಸುತೀರೋ ನಾನು ಸಹ ಮನ್ನಿಸುತೇನೆ. ನಾನು 
ಯಾವದನ್ನಾದರೂ ಮನ್ನಿಸಿದ್ದರೆ AD ಸನ್ನಿಧಾನದಲ್ಲಿ ನಿಮ್ಮ VIS Be ಮನ್ನಿಸಿದೆನು. 

11 ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು ಅವನ ಯೋಚನೆಗಳನ್ನು ನಾವು 
ಅರಿಯದವರಲ್ಲವಲ್ಲಾ. 


ಹಿಲೆಮೋನನ DATA ಓಡಿಹೋದ ಹಓನೇಸಿಮನೆಂಬ ದಾಸನ ಕುರಿತ 
ಅದ್ಭತಕರವಾದ ಕಥೆಯಾಗಿದೆ. ಇವನು ತನ್ನ ಯಜಮಾನನಾದ, ಪೌಲನ ಜೊತೆ- 
ಕೆಲಸದವರಲ್ಲಿ ಒಬ್ಬನಾಗಿದ್ದ ಮತ್ತು ಒಬ್ಬ ವಿಶ್ನಾಸಿಯಾಗಿದ್ದ ಕೊಲೊಸ್ಸೆಯಲ್ಲಿನ 
ಹಿಲೆಮೋನವಿಂದ ಕಳ್ಳತನ ಮಾಡಿದ್ದನು. ಓನೇಸಿಮನು ಓಡಿಹೋಗುತ್ತಾನೆ ಮತ್ತು 
ಪೌಲನನ್ನು ರೋಮ್‌ ಸೆರೆಮನೆಯಲಿ ಭೇಟಿ ಮಾಡುತ್ತಾನೆ ! ಅಲ್ಲಿ ಪೌಲನು ಅವನನ್ನು 
ಕರ್ತನ ಕಡೆಗೆ ನಡೆಸುತಾನೆ ಮತ್ತು ಅವನ ಪತ್ರದೊಡನೆ ಫಿಲೆಮೋನನ ಬಳಿಗೆ 
ಅವನನ್ನು ಕಳುಹಿಸುತ್ತಾನೆ. ಪೌಲನು ಫಿಲೆಮೋನನಿಗೆ ಓನೇಸಿಮನನ್ನು ಕ್ಷಮಿಸಲು 
ಮತ್ತು ಸ್ವೀಕರಿಸಲು ಒತ್ತಾಯಿಸುವಂ೦ತಹ ಸುಂದರವಾದ ಕಥೆಯಾಗಿದೆ. 


ಫಿಲೆಮೋನನಿಗೆ 1:12,16,17 

12 ಅವನು ನನಗೆ ಪ್ರಾಣದಂತಿದ್ದರೂ ಅವನನ್ನು ನಿನ್ನ ಬಳಿಗೆ HOB, ಕಳುಹಿಸಿಕೊಟ್ಟಿದ್ದೇನೆ. 
16 ಇನ್ನು ಮೇಲೆ ಅವನು ದಾಸನಾಗದೆ ದಾಸನಿಗಿಂತ ಉತ್ತಮನಾಗಿ ಪ್ರಿಯ 
ಸಹೋದರನಂತಾಗಬೇಕು. ಅವನು ನನಗೆ ಬಹಳ 2ಪ್ರಿಯನಾಗಿರುವಲ್ಲಿ ನಿನಗೆ 
ಲೋಕಸಂಬಂಧದಲ್ಲಿಯೂಕರ್ತನ ಸಂಬಂಧದಲ್ಲಿಯೂ ಇನ್ನೂ ಎಷ್ಟೋ ಪ್ರಿಯನಾಗಿರುವನು. 
17 ಹಾಗಾದರೆ ನೀನು ನನ್ನನ್ನು ಜೊತೆಗಾರನೆಂದು ಎಣಿಸಿದರೆ ನನ್ನನ್ನು ಸೇರಿಸಿಕೊಳ್ಳವ 
ಪ್ರಕಾರವೇ ಅವನನ್ನು ಸೇರಿಸಿಕೋ. 


ಇನ್ನು ಮೇಲೆ ಅವನು ದಾಸನಾಗದೆ ದಾಸಮಿಗಿಂತ ಉತ್ತಮನಾಗಿ ಪ್ರಿಯ 
ಸಹೋದರನಂತಾಗಬೇಕು. ಅವನು ನನಗೆ ಬಹಳ ಪ್ರಿಯನಾಗಿರುವಲ್ಲಿ ನಿನಗೆ ಲೋಕ 
ಸಂಬಂಧದಲ್ಲಿಯೂ ಇನ್ನೂ ಎಷ್ಟೋ ಪ್ರಿಯನಾಗಿರುವನು. ಹಾಗಾದರೆ ನೀನು 
ನನ್ನನ್ನು ಜೊತೆಗಾರನೆಂದು ಎಣಿಸಿದರೆ ನನ್ನನ್ನು ಸೇರಿಸಿಕೊಳ್ಳುವ ಪ್ರಕಾರವೇ 
ಅವನನ್ನು ಸೇರಿಸಿಕೋ. 


ಈ ಲೋಕದಲ್ಲಿ ಆತನ ವಿಮೋಚನೆಯ ಪ್ರಕ್ರಿಯೆಯಲ್ಲಿ ದೇವರೊಡನೆ ಜೊತೆ- 
ಕಲಸದವರಾಗಿರುವ ಒಂದು ಸಮೂದಾಯ ನಾವಾಗಿರಬೇಕಾದರೆ ಕ್ಷಮಾಪಣೆಯ 
ಬಲವನ್ನು ನಾವು ಅಭ್ಯಾಸಿಸಬೇಕು ಕಮಾಪಣೆಯು ಅವರ ಪಾಪಗಳ ವಿರುದ್ಧವಾಗಿ 
ಇನ್ನು ಮುಂದೆ ಯಾವುದನ್ನು ಇಟ್ಟಿಕೊಳ್ಳುವುದಾಗಿದೆ. ಅವರನ್ನು ಖಂಡನೆಯ 
ಕಣ್ಣಿನೊಡನೆ ಅವರನ್ನು ಇನ್ನೂ ಮುಂದೆ ನೋಡುವುದಿಲ್ಲ ನಾವು ದೇವರ ಮುಂದೆ 
ಮತ್ತು ಪರಸ್ಪರರ ಮುಂದೆ ನಿಲವ ಸ್ವತಂತ್ರ ಮತ್ತು ಸ್ವಾತಂತ್ಯದಲ್ಲಿ ನಾವು 
ಸಂತೋಷಿಸುತ್ತೇವೆ. 


39 


ದೇವರ ವಿಮೋಚನಾ ಹೃದಯ 


ಪುನಃಸ್ಥಾಪನೆ 


ದೇವರ ವಿಮೋಚನ ಪ್ರಕಿಯೆಯ ನಾಲ್ಲನೇ ಪ್ರಮುಖ ಮೂಲ ಅಂಶವು 
ಪುನಃಸ್ಥಾಪನೆಯಾಗಿದೆ. 


ದೇವರು ತನ್ನ ವಿಮೋಚನಾ ಹೃದಯದಿಂದ ವಿಷಯಗಳನ್ನು ಹೇಗೆ ನೋಡುತ್ತಾನೆ 
ಮತ್ತು ಪ್ರಸ್ತುತವಾದ ವಿಷಯಗಳ ರೀತಿಯಲ್ಲಿ ಅಲ್ಲ. ವಿಮೋಚನಾ ಕಣ್ಣುಗಳು 
ಯಾವಾಗಲೂ ವಿರೀಕ್ಷೆಯೊಡನೆ ನೋಡುತ್ತಾನೆ. ವಿಮೋಚಕ ಕಣ್ಣುಗಳು ಭವಿಷ್ಯವು 
ಏನೆಂದು ಊಹಿಸುತ್ತದೆ ಮತ್ತು ಅದನ್ನು ನಿಜವಾಗಿಸಲು ಕೆಲಸ ಮಾಡುತದೆ. 
ವಿಮೋಚಕ ಕಣ್ಣುಗಳು ಪ್ರಸ್ತುತದ ವಿನಾಶದಿಂದ ಮಸುಕಾಗುವುದಿಲ್ಲ. 


ಪುನಃ: ಸ್ಥಾಪನೆಯು ಸ್ವತಃ: ಒಂದು ಪ್ರಕ್ರಿಯೆಯಾಗಿದೆ, ಅಲ್ಲಿ ದೇವರು ವಿಷಯಗಳನ್ನು 
ತಮ್ಮ ಮೂಲ ಸ್ಥಿತಿಗೆ ಹಿಂತಿರುಗಿಸಲು ಪ್ರಾರಂಭಿಸುತ್ತಾನೆ. ಮತ್ತು ವಿಷಯಗಳನ್ನು 
ನಾವು ಇನ್ನೂ ಉನ್ನತ ಮಟ್ಟಕ್ಕೆ ಏರಿಸುತ್ತೇವೆ. ಅದು ನಾವು ಮೊದಲು ತಿಳಿದಿದ್ದಕ್ಕಿಂತ 
ಹೆಚ್ಚಿನದಾಗಿದೆ. 


ಪುನಃಸ್ಮಾಪನೆಗಾಗಿ ನಾವು ದೇವರನ್ನು ನಂಬಬೇಕು ಮತ್ತು ನಮ್ಮ ಜೀವನದಲ್ಲಿ ಮತ್ತು 
ನಮ್ಮ ಸುತ್ತಮುತಲಿನವರ ಜೀವನದಲ್ಲಿ ಈ ಕಡೆಗೆ ಕೆಲಸ ಮಾಡಬೇಕು. ಪುನಃಸ್ಮಾವನೆ 
ನೋಡಲು, ನಾವು ನಂಬಿಕೆಯ ಕಣ್ಣುಗಳ ಮೂಲಕ ನೋಡಬೇಕು. ಮತ್ತು 
ನಂಬಿಕೆಯಿಂದ ಅದರೊಳಗೆ ಪ್ರಯಾಣಿಸಬೇಕು. 


ದೇವರ ವಿಮೋಚನೆಯ ಕಾರ್ಯವು 
ಕಳೆದುಹೊದದ್ದನ್ನು ಚೇತರಿಸಿಕೂಡುತ್ತದೆ. 
ವ್ಯರ್ಥವಾದದ್ದನ್ನು ಪುನಃ ಪಡೆದುಕೂಳ್ಸತ್ತದೆ. 
ಹಾಳಾದದ್ದನ್ನು ಪುನಃಸ್ಮಾಪಿಸುತದೆ 
ನಾಶವಾದುದ್ದನ್ನು ಪುನಃನಿರ್ಮಿಸುತದೆ. 
ಎವಿಕಾರಗೊಂಡಿರುವುದನ್ನು ಸುಂದರಗೊಳಿಸುತದೆ. 
ಗಾಯಗೊಂಡಿದ್ದನ್ನು ಸ್ವಸ್ಪಪಡಿಸುತ್ತಾನೆ. 
ಸವೆದುಹೋದದ್ದನ್ನು ನವೀಕರಿದುತ್ತಾನೆ. 
ಸಾಯುತ್ತಿರುವುದನ್ನು ಉಜ್ಮೀವನಗೊಳಿಸುತ್ತದೆ. 
ಸತ್ತದ್ದನ್ನು ಪುನರುತ್ಠಾನಗೊಳಿಸುತದೆ. 


40 


ದೇವರ ವಿಮೋಚನಾ ಹೃದಯ 


ವೈಯಕಿಕ ಅನ್ನಯ 


1.ನಿಮ್ಮ ಸ್ವಂತ ಜೀವಿತದಲ್ಲಿ 4 ಪ್ರಮುಖ ಮುಲಾಂಶಗಳಾದ ಸಮಯ, ಯಜ್ಞ, 
ಕಮಾಪಣೆ ಮತ್ತು ಪುನಃಸ್ಮಾಪನೆಯನ್ನು ಪರಿಗಣಿಸುವುದರಿಂದ ನಿರ್ದಿಷ್ಠ ಜೀವಿತದ 
ಪರಿಸ್ಥಿತಿಗಳಿಂದ ವಿಮೋಚಿಸಲ್ಪ್ಬಟ್ಟೆದ್ದನ್ನು ನೋಡಲು ಆತನ ವಿಮೋಚನಾ 
ಪ್ರಕ್ರಿಯೆಯಲ್ಲಿ ದೇವರೊಡನೆ ಹೇಗೆ ತೊಡಗಿಸಿಕೊಳ್ಳಬೇಕೆಂಬು ದನ್ನು 
ವಿಚಾರಮಾದಿರಿ. 


2. ನೀವು ಕಾರ್ಯ ಮಾಡುತ್ತಿರುವ ಬೇರೆಯವರೊಡನೆ, 4 ಪ್ರಮುಖ ಮೂಲಾಂಶಗಳಾದ 
ಸಮಯ, ತ್ಯಾಗ, ಕ್ಷಮಾಪಣೆ ಮತ್ತು ಪುನಃ ಸ್ಥಾಪನೆಯನ್ನು ಪರಿಗಣಿಸುವುದರಿಂದ 
ಅವರ ಜೀವಿತದ - ಪರಿಸ್ಥಿತಿಗಳನ್ನು ವಿಮೋಚಿಸುವುದನ್ನು ನೋಡಲು ಆತನ 
ವಿಮೋಚನಾ ಪ್ರಕ್ರಿಯೆಯಲ್ಲಿ ದೇವರೊಂದಿಗೆ ನೀವು ಹೇಗೆ 
ತೊಡಿಗಿಸಿಕೊಳ್ಳಬಹುದೆಂಬುದನ್ನು ವಿಚಾರ ಮಾಡಿರಿ. 


ನೀಮ್ಮ ಪ್ರೀತಿ ಎಂದಿಗೂ ವಿಫಲವಾಗುವುದಿಲ್ಲ 
ಕಿಸ್‌ ಕ್ವಿಲಾಲಾ ಅವರಿಂದ / ಯೇಸುವಿನ ಸಂಸ್ಕೃತಿ 
ನಾನು ಓಡಿಹೋದರೂ ಯಾವುದು 
ನನ್ನನ್ನು ಬೇರ್ಪಡಿಸಲು ಸಾದ್ಯವಿಲ್ಲ. 
ನಿಮ್ಮ ಪ್ರೀತಿ ಸೋಲುವುದಿಲ್ಲ. 
ನಾನು ಇನ್ನೂ ತಪ್ಪುಗಳನ್ನು ಮಾಡುತ್ತೇನೆ 
ಆದರೆ ಪ್ರತಿದಿನ ನೀನು ನನಗಾಗಿ ಹೊಸ ಕರುಣೆಯನ್ನು ಹೊಂದಿದ್ದಿ 
ನಿಮ್ಮ ಪ್ರೀತಿ ಸೋತುಹೋಗುವುದಿಲ್ಲ. 
ಪಲ್ಲವಿ 
ಯುಗಗಳುದ್ದಕ್ಕೂ ನೀವು ಅದೇ ರೀತಿಯಲ್ಲಿದ್ದಿ 
ನಿಮ್ಮ ಪ್ರೀತಿ ಎಂದಿಗೊ ಬದಲಾಗುವುದಿಲ್ಲ. 
ರಾತ್ರಿಯಲ್ಲಿ ದುಃಖವಿರಬಹುದು ಆದರೆ ಮುಂಜಾನೆಯಲ್ಲಿ ಆನಂದವು ಬರುತದೆ. 


41 


ದೇವರ ವಿಮೋಚನಾ ಹೃದಯ 


ಪದ್ಯ-2 
ಗಾಳಿ ಪ್ರಬಲವಾಗಿದೆ ಮತ್ತು ನೀರಿನ ಆಳವಾಗಿದೆ 
ಆದರೆ ಈ ತೆರೆದ ಸಮುದ್ರಗಳಲ್ಲಿ ನಾನು ಒಬ್ಬಂಟೆಯಾಗಿಲ್ಲ, 
ನಿಮ್ಮ ಪ್ರೀತಿ ಎಂದಿಗೂ ವಿಫಲವಾಗುವುದಿಲ್ಲ 


ಆಳವಾದ ಹಳ್ಳ ತು೦ಬಾ ವಿಸ್ತಾರವಾಗಿದೆ 


ನಾನು ಇನ್ನೊ೦ದು ಬದಿಯನ್ನು ತಲುಪಬೇಕೆಂದು ನಾನು ಎಂದಿಗೂ ಯೋಚಿಸಲಿಲ್ಲ 
ಆದರೆ ನಿಮ್ಮ ಪ್ರೀತಿ ಎಂದಿಗೂ ವಿಫಲವಾಗುವುದಿಲ್ಲ 


ನಡುದಾರಿ 


ನನ್ನ ಒಳಿತಿಗಾಗಿ ನೀವು ಎಲ್ಲವನ್ನೂ ಅನೂಕೂಲಕರವಾಗುವಂತೆ ಮಾಡುತ್ತೀರಿ 


42 


ಆಲ್‌ ಪೀಪಲ್ಸ್‌ ಸಭೆಯೊಡನೆ ಪಾಲುಗಾರರಾಗಿರಿ 


ಆಲ್‌ ಪೀಪಲ್ಸ್‌ ಸಭೆಯ ಸೇವಕರುಗಳು ಪ್ರಮುಖವಾಗಿ ಉತ್ತರ ಭಾರತದಲ್ಲಿ (ಅ) 
ನಾಯಕರುಗಳನ್ನು ಬಲಗೊಳಿಸಸುವುದು. (ಆ) ಸೇವೆಗಾಗಿ ಯೌವ್ವನಸ್ನರನ್ನು 
ತರಬೇತಿಗೊಳಿಸುವುದು (ಇ) JAS ಅಂಗವನ್ನು ಕಟ್ಟುವುದನ್ನು, ಬಹಳ ಮುಖ್ಯ 
ಗುರಿಯಾಗಿರಿಸಿಕೂಂಡಿರುವ, ಭಾರತ ದೇಶದಾದ್ಯಂತ ತನ್ನ ಸ್ವಂತ ಎಲ್ಲೆ ಮೀರಿದ 
ಸ್ಥಳೀಯ ಸಭೆಯಾಗಿದೆ. ಯೌಮವ್ಯ್ವನಸ್ಮರಿಗಾಗಿ ಅನೇಕ ತರಭೇತಿ ಅಧ್ಯಯನ ಸಂಕೀರ್ಣ, 
ಸಭಾಪಾಲಕರು ಮತ್ತು ಸಭಾ ಸೇವಕರ ಸಮಾವೇಸವನ್ನು ವರ್ಷಪೂರ್ತಿ ನಡೆಸುವುದು 
ಮತ್ತು ದೇವರ ವಾಕ್ಯದಲ್ಲಿ ಮತ್ತು ದೇವರಾತ್ಮನಲ್ಲಿ ವಿಶ್ಥಾಸಿಗಳನ್ನು ಕಟ್ಟುವ 
ಉದ್ದೇಶದೊಡನೆ ಭಾರತ ದೇಶದ ಪ್ರಾದೇಶಿಕ ಭಾಷೆಗಳು ಮತ್ತು ಇಂಗ್ಲೀಷ್‌ 
ಬಾಷೆಯಲ್ಲಿ ನಮ್ಮ ಸಾವಿರಾರು ಸಂಖ್ಯೆಯ ಪುಸಕಗಳನ್ನು ಉಚಿತವಾಗಿ 
ಹಂಚುವುದನ್ನು ಇದಕ್ಕ ಸೇರಿಸಲ್ಪ್ಬಟ್ಟಿಂತೆ ಮಾಡುತ್ತಿದ್ದೇವೆ. 


ಇಂತಹ ಬೃಹತ್ತಾದ ಹಣದ ಒಳಗೊಳ್ಳುವಿಕೆಯನ್ನು ಮಾಡಲು ಕರ್ತನು ತಾನೇ 
ನಡೆಸುತ್ತಿದ್ದಾನೆ. ಒಂದು ಬಾರಿಯ ಆರ್ಥಿಕ ಸಹಾಯ ಅಥವಾ ಪ್ರತಿ ತಿಂಗಳ ಆರ್ಥಿಕ 
ಸಹಾಯದ ಮೂಲಕ Aa ನಮ್ಮ ಜೊತೆ ಆರ್ಥಿಕ ಸಹಾಯದಲ್ಲಿ 
ಪಾಲುಗಾರರಾಗಲು ನಿಮ್ಮನ್ನು ಸ್ವಾಗತಿಸುತ್ತೇವೆ. ನಮ್ಮ ದೇಶದಾದ್ಯಂತ ಮಾಡುವ 
ಸೇವಾಕಾರ್ಯಗಳಿಗಾಗಿ ವೀವು ಕಳಿಸುವ೦ಂತಹ ನಿಮ್ಮ ಮೊತ್ತವು ಬಹಳವಾಗಿ 
ಮೆಚ್ಚುಗೆವುಳ್ಳದ್ಮಾಗಿರುತದೆ. 


ನಿಮ್ಮ ಆರ್ಥಿಕ ಸಹಾಯವನ್ನು ಚೌಕ್‌ ಮೂಲಕವಾಗಿ ಕಳುಹಿಸಬಹುದು/ ನಮ್ಮ 
ಕಛೇರಿಯ ವಿಳಾಸವಾದ “ಆಲ್‌ ಪೀಪಲ್ಸ್‌ ಸಭೆ ಬೆಂಗಳೂರು" ಗೆ ಬ್ಯಾಂಕ್‌ ಡ್ರಾಪ್ಸ್‌ 
ಗಳನ್ನು ಕೊಡಬಹುದು ಅಥವಾ ನಮ್ಮ ಬ್ಯಾಂಕಿನ ಖಾತೆಯ ವಿವರಗಳನ್ನು 
ಉಪಯೋಗಿಸಿ ನೇರವಾಗಿ ಬ್ಯಾಂಕ್‌ ಮೂಲಕ AB, ಕಾಣಿಕೆಗಳನ್ನು 
ವರ್ಗಾಹಿಸಬಹುದು. 

Account Name: All Peoples Church 

Account Number: 0057213809, 

IFSC Code: CIT10000004 

Bank: Citibank N.A. 506-507 

Level 5 Prestige Meridian 2, #30. 

M.G. Road Banglore - 560 001 


ದಯವಿಟ್ಟು ಗಮನಿಸಿ: ಆಲ್‌ ಪೀಪಲ್ಸ್‌ ಸಭೆಯು FCRA ಅನುಮತಿ ಹೊಂದಿಲ್ಲ ಮತ್ತು 
ಭಾರತೀಯ ನಾಗರೀಕರಿಂದ ಮಾತ್ರ ಬ್ಯಾಂಕ್‌ ಕಾಣಿಕೆಗಳನ್ನು ಅಂಗೀಕರಿಸುತ್ತಿದ್ದೇವೆ. 
ನಿಮ್ಮ ಕಾಣಿಕೆಗಳನ್ನು ಕೊಡುವಾಗ, ಆಲ್‌ ಪೀಪಲ್ಸ್‌ ಸಭೆಯ ಯಾವ ಕೇತುದಲ್ಲಿ ನಿಮ್ಮ 
ಕಾಣಿಕೆಯು ಉಪಯೋಗಿಸಬೇಕೆಂಬುದಾಗಿ ನಿಮ್ಮ ಅಪೇಕ್ಷೆಯನ್ನು 
ತಿಳಿಯಪಡಿಸಬಹುದು. 

ದಯವಿಟ್ಟಿ ನಮಗಾಗಿ ಮತ್ತು ನಮ್ಮ ಸೇವೆಗಾಗಿ ಪ್ರಾರ್ಥಿಸಿರಿ! ಧನ್ಯವಾದಗಳು ಮತ್ತು 
ದೇವರು ನಿಮ್ಮನ್ನು ಆಶೀರ್ವದಿಸಲಿ! 


ಉಚಿತ ಪ್ರಕಾಶನಗಳು ಮತ್ತು ಸಂಗ್ರಹಗಳು 


ಕೆಲಸದ ಕಡೆಗೆ ಸತ್ಯವೇದದ ನೋಟ 

ನಿನ್ನ ಕರೆಯನ್ನು ಕಡೆಗಣಿಸದಿರು 

ನಿರೀಕ್ಷೆಯನ್ನು ಕಳೆದುಕೊಳ್ಳಬೇಡ 

ವಿಶ್ವಾಸಿಗಳನ್ನು ಸಜ್ಜುಗೊಳಿಸುವುದು 

ವೈಯುಕ್ತಿಕ ಮತ್ತು ತಲೆಮಾರಿನ ಬಂಧನಗಳನ್ನುಮುರಿಯುವುದು 
ನಿಮ್ಮ ಸಭಾಪಾಲಕರಿಗೆ ಹೇಗೆ ಸಹಾಯ ಮಾಡುವುದು 
ದೇವರ ರಾಜ್ಯ ಕಟ್ಟುವವರು 

ಪರಲೋಕವೆಂದು ಕರೆಯಲ್ಲಡುವ ನಿಜಸ್ಥಳ 

ದೇವರ ಉದ್ದೇಶಗಳಿಗೆ ಜನ್ಮಕೊಡುವುದು 
ಜಗಳರಹಿತವಾದ ಜೀವಿತ ಜೀವಿಸುವುದು 

ನಾವು ವಿಭಿನ್ನರು 

ಬೇರುಗಳಿಗೆ ಕೊಡಲಿ ಹಾಕುವುದು 

ಕೆಲಸ ಮತ್ತು ಆದರ ಮೂಲ ವಿನ್ಯಾಸ 

ದೇವರ ರಾಜ್ಯ 

ಉಜ್ಜೀವನದಲ್ಲಿ ಒಂದು ಸಭೆ 

ದೇವರ ಪ್ರಸನ್ನತೆ 

ತೆರೆದ ಪರಲೋಕ 

ಪವಿತ್ರಾತ್ಮದಲ್ಲಿ ದೀಕ್ಷಾಸ್ನಾನ 

ಪ್ರತಿ ಉದ್ದೇಶಕ್ಕೂ ಒಂದು ಸಮಯವವಿದೆ 

ಶ್‌! ಹರೆಟೆ ಬೇಡ 

ಆತ್ಮಿಕವಾಗಿ ಮನಸುಳ್ಳವರಾಗಿರುವುದು 

- ಲೌಕಿಕ ಜ್ಞಾನವಂತರಾಗಿರುವುದು 
ದೈವಿಕ.ಕ್ರಮ-ನಗರವ್ಯಾಪ್ತಿ ಸಭೆಗಳಲ್ಲಿ 

ನಿಮ್ಮ ಜೀವಿತಕ್ಕಿರುವ ದೇವರ ಉದ್ದೇಶವನ್ನುನೆರವೇರಿಸುವುದು 
ಜೀವನದ ರಾತ್ರಿಯ ಸಮಯಗಳು 

ದೇವರ ಮಾರ್ಗದರ್ಶನ ಪಡೆಯುವುದು 


ನಾವು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ 
ಪರಿವರ್ತನೆ 

ಗೌರವದ ಸಂಕೇತ 

ದೇವರ ಮನೆ 

ದೈವಿಕ ದಯೆ 

ತಂದೆಯ ಪ್ರೀತಿ 

ಶುದ್ದೀಕರಿಸುವ ಬೆಂಕಿ 

ಬದ್ಧತೆಯ ಬಲ 

ಪವಿತ್ರಾತ್ಮನ ವರಗಳು 

ದೇವರ ವಿಮೋಚನ ಹೃದಯ 
ಪ್ರಾಚೀನ ಹೆಗ್ಗುರುತು 
ಯೇಸುವಿನ ಪ್ರಬಲ ಹೆಸರು 
ಮನಸ್ಸಿನ ವಿಜಯ 

ಕೆಲಸದ ಸ್ಥಳದಲ್ಲಿನ ಸ್ತ್ರೀಯರು 
ಮದುವೆ ಮತ್ತು ಕುಟುಂಬ 
ಅಸ್ಪಿವಾರಗಳು ಭಾಗ-೧ 

ನಮ್ಮ ವಿಮೋಚನೆ 
ದೇವರು ಒಳ್ಳೇಯ ದೇವರಾಗಿದ್ದಾನೆ 
ಪ್ರಾಮಾಣೀತತೆ 


ಜ್ಞಾನ, ಪ್ರಕಟನೆ ಮತ್ತು ಬಲದ ಆತ್ಮನು 


ಉಚಿತ ಇ- ಪುಸ್ತಕಗಳು ನಮ್ಮ ಚರ್ಚ್‌ ವೆಬ್‌ ಸೈಟ್‌ apcwo.org/publications. ಬಿಂದ ನಮ್ಮ 
ಎಲ್ಲಾ ಪುಸ್ತಕಗಳ ಪಿ.ಡಿ.ಎಫ್‌ ಅನುವಾದನ್ನು ಉಚಿತವಾಗಿ ಸಂಗ್ರಹಿಸಲು ದೊರೆಯುತ್ತವೆ 
ಇತರೆ ಪ್ರಾದೇಶಿಕ ಭಾಷೆಗಳಲ್ಲೂ ಸಹ ಈ ಪುಸಕಗಳು ದೊರೆಯುತದೆ.ಇಂತಹ ಉಚಿತ 


ಪುಸ್ತಕಗಳಿಗಾಗಿಇ-ಮೇಲ್‌ ಅಥವಾ 


ಅಂಚೌಯಮೂಲಕವಾಗಿನಮ್ಮನ್ನುಸಂ೦ಂಪರ್ಕಿಸಹುದಾಗಿದೆ.bookrequest@apcwo.org 


ಉಚಿತ ಆಡಿಯೋವಿಡಿಯೋ ಸಂದೇಶಗಳು ಪ್ರಸಂಗದ ಟಿಪ್ಪಣಿಗಳಿಗಾಗಿ ನಮ್ಮ ವೆಬ್‌ 
ಸೈಟಿನ್ನುಸ೦ಪರ್ಕಿಸಿ(೩pೀwಂ.೦r್ರ/sermons) ಮತ್ತು ಇತರೆ ಅನೇಕ ಅಧ್ಯಯನ ಸಂಗ್ರಹ 


ಬಳಸಹುದು. 


ಆಲ್‌ ಪೀಪಲ್ಸ್‌ ಸಭೆಯ ಬಗ್ಗೆ 


ನಮ್ಮ ಬೆಂಗಳೂರು ನಗರದಲ್ಲಿ ಉಪ್ಪು ಮತ್ತು ಬೆಳಕು ಆಗಿರಬೇಕೆಂದು ಮತ್ತು ಬಾರತ, 
ಪ್ರಪಂಚದ ಎಲ್ಲಾ ರಾಷ್ಟ್ರಗಳಿಗೂ ಧ್ವನಿ ಆಗಿರಬೇಕೆಂದು ಆಲ್‌ ಪೀಪಲ್ಸ್‌ ಸಭೆಯ 
ದರ್ಶನವಾಗಿದೆ. 


ನಾವು, ಆತನ ಪವಿತ್ರಾತನ ಪ್ರಮಾಣಿಕರಣ ಮತ್ತು ರಾಜಿ ಹೊಂದದ, ಅಬಿಷೇಕಹೊಂದಿದ 
ದೇವರ ವಾಕ್ಯವನ್ನು ಪರಿಪೂರ್ಣವಾಗಿ BAIS ಪಡಿಸುವ ಬದ್ಮತೆ ಹೊಂದಿದ್ದೇವೆ. ನಾವು 
ಒಳ್ಳೆಯ ಸಂಗೀತ, ಸೃಜನಾತ್ಮಕ ಪ್ರಸ್ತುತಿ, ಪ್ರತಿಭಾವಂತ ಸಮರ್ಥನೆಗಳು, ಸಮಕಾಲೀನ ಸೇವಾ 
ತಂತ್ರಗಳು, ಇತ್ತೀಚಿನ ತಂತ್ರಜ್ಞಾನ ಮುಂತಾದವುಗಳು, ದೈವದತ್ತ ವಿಧಾನ ಹೊಂದಿದ ದೇವರ 
ವಾಕ್ಯವನ್ನು ಪವಿತ್ರಾತ್ಸ್ತನ ಸೂಚಕ ಕಾರ್ಯ, ಅಧ್ಭುತಕಾರ್ಯ, ಮಹಾತಾರ್ಯ ಮತ್ತು 
ಪವಿತ್ರಾತ್ಸ್ತನ ವರದಲ್ಲಿ ಸಾರುವುದನ್ನು ಬದಲಿಸಲು ಸಾಧ್ಯವಿಲ್ಲವೆಂದು ನಂಬುತೇವೆ. (1 
ಕೊರಿಂಥದವರಿಗೆ 24,5, ಇಬ್ರಿಯರಿಗೆ 2:3,4). ಯೇಸು ನಮ್ಮ ಉದ್ದೇಶ, ದೇವರ ವಾಕ್ಯ ನಮ್ಮ 
ವಿಷಯ, ಪವಿತ್ರಾತ್ಮನ ಬಲ ನಮ್ಮ ಕ್ರಮ, ಜನರು ನಮ್ಮ ಅನುರಾಗ, BAS ಮಾದರಿಯ 
ಫ್ರೌೌಢತೆಯು ನಮ್ಮ ಗುರಿಯಾಗಿದೆ. 


ಆಲ್‌ ಪೀಪಲ್ಸ್‌ ಸಭೆಯು ಭಾರತದಲ್ಲಿ ಅನೇಕ ಸಭೆಗಳನ್ನು ಹೊಂದಿದೆ ಮತ್ತು ಹೊಸ ಸಭೆಗಳು 
ನಿಯತಕಾಲಿಕವಾಗಿ ಸ್ಮಾಪಿಸಲ್ಪಡುತ್ತಿವೆ. ಪ್ರಸಕವಾದ ಪಟ್ಟಿಯನ್ನು ಪಡೆಯಲು ಮತ್ತು ಆಲ್‌ 
ಪೀಪಲ್ಸ್‌ ಸಭೆಯ ಸ್ಥಳಗಳ ಬಗ್ಗೆ ಮಹಿತಿಗಳನ್ನು ಪಡೆದುಕೊಳ್ಳಲು, ನಮ್ಮ ವೆಬ್‌ ಸೈಟ್‌ ನ್ನು 
AOWSE Owww.apcwo.org/locations ಥಾ Contact@apcwo.org ಗೆ ಇ-ಮೇಲ್‌ 
ಕಳುಹಿಸಿರಿ. 








ನಿಮ್ಮನ್ನು ಪ್ರೀತಿಸುವ ದೇವರನ್ನು ನೀವು ತಿಳಿದಿದ್ದೀರೋ? 


ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ, ದೇವರು ಮನುಷ್ಯನಾಗಿ ಭೂಲೋಕಕ್ಕೆ 
ಬಂದನು. ಆತನ ಹೆಸರು ಯೇಸು. 

ಆತನು ಪಾಪರಹಿತ ಜೀವನ ನಡೆಸಿದನು. ಯೇಸುವು ಶರೀರಧಾರಿಯಾದ 
ದೇವರಾಗಿದ್ದದರಿಂದ ಆತನು ಹೇಳಿದ್ದರಲ್ಲಿ ಮಾಡಿದ್ದರಲ್ಲಿ ದೇವರನ್ನು ನಮಗೆ 
ಪ್ರಚುರಪಡಿಸಿದ್ದಾನೆ. ಆತನು ಆಡಿದ ಮಾತುಗಳು ಸ್ವತಃ ದೇವರ ಮಾತುಗಳೇ ಆಗಿದ್ದವು. ಆತನು 
ಮಾಡಿದ ಎಲ್ಲಾ ಕಾರ್ಯಗಳು ದೇವರ ಕಾರ್ಯಗಳೇ - ಯೇಸು ಭೂಲೋಕದಲ್ಲಿ ಅನೇಕ 
ಅದ್ಭುತ ಕಾರ್ಯಗಳನ್ನು ಮಾಡಿದನು. ರೋಗಗಳಲ್ಲಿ ನರಳುತ್ತಿದ್ದವರನ್ನು ಆತನು 
ಗುಣಪಡಿಸಿದನು. ಕುರುಡರಿಗೆ ಕಣ್ಣುಕೊಟ್ಟಿನು. ಕಿವುಡರನ್ನು ಮುಟ್ಟಿ ಕಿವಿಕೇಳುವಂತೆ 
ಮಾಡಿದನು. ಕುಂಟಿರನ್ನು ನಡೆದಾಡುವಂತೆ ಮಾಡಿದನು. ಎಲ್ಲಾ ಬಗೆಯ ರೋಗಗಳನ್ನು 
ವಾಸಿಮಾಡಿದನು. ಹಸಿದ ಜನರಿಗೆ ಐದುರೊಟ್ಟೆ ಎರಡು ಮೀನುಗಳಿಂದ ಉಣ್ಣಲು 
ಬಡಿಸಿದನು. ಸಮುದ್ರದ ಮೇಲೆ ನಡೆದನು, ಸಮುದ್ರದ ಬಿರುಗಾಳಿಯನ್ನು ಶಾಂತಗೊಳಿಸಿದನು, 
ಇನ್ನು ಅನೇಕ ಮಹತ್ಕಾರ್ಯಗಳನ್ನು ಮಾಡಿದನು. 


ಈ ಎಲ್ಲಾ ಕಾರ್ಯಗಲಉ,ದೇವರು, ಒಳ್ಳೆಯ ದೇವರಾಗಿದ್ದಾನೆ , ಆತನು 
ಜನರೆಲ್ಲರೂ,  ಆರೋಗ್ಯದಿಂದಲೂ, ಸಂತೋಷದಿಂದಲೂ  ಕ್ಲೇಮದಿಂದಲೂ 
ಇರಬೇಕೆಂದು ಬಯಸುತ್ತಾನೆ. ದೇವರು, ಜನರ ಎಲ್ಲಾ ಕೊರತೆಗಳನ್ನು ಪೂರೈಸುತ್ತಾನೆ 
ಮತ್ತು ನೀಗಿಸುತ್ತಾನೆ ಎ೦ದು ನಮಗೆ ಪ್ರಕಟಿಸುತ್ತವೆ. 


ಆದುದರಿಂದ ದೇವರು ಯಾಕ ಮನುಷ್ಯನಾಗಿ ಈ  ಲೋಕಕ್ಕ ಬರಲು 
ತೀರ್ಮಾನಿಸಿದನು? ಯೇಸುವು ಯಾಕೆ ಬಂದನು? 


ನಾವೆಲ್ಲರೂ ಪಾಪ ಮಾಡಿದ್ದೇವೆ. ದೇವರ ದೃಷ್ಟಿಯಲ್ಲಿ ಅಂಗೀಕಾರವಾಗದ ಅನೇಕ 
ಕಾರ್ಯಗಳನ್ನು ಮಾಡಿದ್ದೇವೆ. ಪಾಪವು ಅದರ ಕಾರ್ಯಫಲವನ್ನು ಹೊಂದಿದೆ. ಪಾಪವು 
ದೇವರಿಗೂ, ನಮಗೂ ನಡುವೆಯಿರುವ ಕದಲಿಸಲಾಗದ ಅಡ್ಡ ಗೋಡೆಯಾಗಿದೆ. ಪಾಪವು 
ನಮ್ಮನ್ನು ದೇವರಿಂದ ಬೇರ್ಪಡಿಸುತ್ತದೆ. ನಮ್ಮನ್ನು ಸೃಷ್ಠಿಸಿದ ದೇವರನ್ನು ತಿಳಿಯಲು ಮತ್ತು 
ಅರ್ಥಭರಿತ ಸಂಬಂಧವನ್ನು ಆತನೊಂದಿಗೆ ಹೊಂದಿಕೊಳ್ಳುವುದನ್ನು ಪಾಪವು ತಡೆದು 
ಹಿಡಿಯುತ್ತದೆ. ಆದುದರಿಂದ ನಮ್ಮಲ್ಲಿ ಅನೇಕರು ನಿರರ್ಥಕವಾದ ಬೇರೆ ವಿಷಯಗಳಿಂದ ಈ 
ಶೂನ್ಯವನ್ನು ತುಂಬಿಸಲು ಪ್ರಯತ್ನಿಸುತ್ತೇವೆ. 


ನಮ್ಮ ಪಾಪದ ಮತ್ತೊಂದು ಫಲವೇನೆಂದರೆ ನಮ್ಮನ್ನು ದೇವರಿಂದ ನಿತ್ಯಕ್ಕೂ 
ಬೇರ್ಪಡಿಸುತ್ತದೆ. ದೇವರ ನ್ಯಾಯಸ್ಥಾನದಲ್ಲಿ ಪಾಪದ ಶಿಕ್ಲೆ ಮರಣವಾಗಿದೆ. ಮರಣವು 
ನಮ್ಮನ್ನು ನರಕದಲ್ಲಿ ದೇವರಿಂದ ಶಾಶ್ವತವಾಗಿ ಅಗಲಿಕೆಗೊಳಿಸುತ್ತದೆ. ಅಥವಾ 
ದೂರಸರಿಯುವಂತೆ ಮಾಡುತ್ತದೆ. 


ಆದರೆ ನಮಗಿರುವ ಶುಭ ಸಮಾಜಾರವೇನೆಂದರೆ ನಾವು ಪಾಪಗಳಿಂದ 
ಸ್ವತಂತ್ರರಾಗಬಹುದು ಮತ್ತು ದೇವರೊಂದಿಗೆ ನವೀಕೃತಗೊಳ್ಳಬಹುದು. ಸತ್ಯವೇದವು 
“ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥವರವು ನಮ್ಮ ಕರ್ತನಾದ 
ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ” ಎಂದು BCS. (ರೋಮಪುರ 6:23) ಯೇಸು 
ಪ್ರಪಂಚದ ಪಾಪಗಳಿಗೆ, ಶಿಲುಬೆಯ ಮೇಲೆ ಪ್ರಾಣಕೊಡುವ ಮೂಲಕ ಪಾಪದ ವಶದಿಂದ 
ಎಲ್ಲರನ್ನು ಬಿಡುಗಡೆಮಾಡಿದ್ದಾನೆ. ಮೂರನೇ ದಿನದಲ್ಲಿ ಎದ್ದು ಬಂದಿದ್ದಾನೆ. 
ಜೀವಿಸುವವನಾಗಿ ಅನೇಕರಿಗೆ ಕಾಣಿಸಿಕೊಂಡನು. ಮತ್ತು ಪರಲೋಕಕ್ಕೆ ಏರಿ ಹೋದನು. 


ದೇವರು, ಕರುಣೆ,ಪ್ರೀತಿಯುಳ್ಳ ದೇವರು. ಯಾವನಾದರೂ ನರಕದಲ್ಲಿರಬೇಕೆಂದು 
ಆತನು ಬಯಸುವ ದೇವರಲ್ಲ ಆತನು, ಇಡೀ ಮನುಷ್ಯ ಕುಲವು ಪಾಪದ ಬಂಧನದಿಂದ 


ಸ್ವತಂತ್ರಗೊಳ್ಳಲು, ಪಾಪದ ಶಾಶ್ವತ ದೋಷ ಫಲಗಳಿಂದ ಬಿಡುಗಡೆ ಹೊಂದುವಂತೆ, ಮಾರ್ಗ 
ಮಾಡಿಕೊಡಲು ಬಂದನು. ಆತನು ಪಾಪಿಗಳನ್ನು ರಕಿಸಲು ಬಂದನು. ನನ್ನಂತೆಯೇ, 
ನಿಮ್ಮಂತೆಯೇ, ಜನರನ್ನು ಪಾಪದಿಂದ ನಿತ್ಯತ್ವ್ತದ ಮರಣದಿಂದ ಬಿಡುಗಡೆ ಮಾಡಲು 
ಬಂದನು. 


ಈ ಉಚಿತವಾದ ಪಾಪಗಳ ಕ್ಷಮಾಪಣೆಯನ್ನು ಪಡೆಯಬೇಕಾದರೆ ನಾವು ಒಂದೇ 
ಒಂದು ವಿಷಯವನ್ನು ಮಾಡಬೇಕೆಂದು ಸತ್ಯವೇದ ಹೇಳುತ್ತದೆ. ನೀನು ಯೇಸು ಕ್ರಿಸ್ತನು 
ಶಿಲುಬೆಯ ಮೇಲೆ ಮಾಡಿದ್ದಲ್ಲವನ್ನು ಅಂಗೀಕರಿಸಿಕೊಳ್ಳಬೇಕು. ಮತ್ತು ಸಂಪೂರ್ಣ, 
ಯಥಾರ್ಥ ಹೃದಯದಿಂದ ಯೇಸುವನ್ನು ನಂಬಬೇಕು. 

“ ಆತನಲ್ಲಿ ನಂಬಿಕೆಯಿಡುವ ಪ್ರತಿಯೊಬ್ಬನು ಆತನ ಹೆಸರಿನ ಮೂಲಕವಾಗಿ ಪಾಪ 
ಪರಿಹಾರವನ್ನು ಹೊಂದುವನು” (ಅಪೊಸ್ತಲರ ಕೃತ್ಯ 10:43) 


‘ ನೀನು ಯೆಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆಮಾಡಿಕೊಂಡು ದೇವರು 
ಆತನನ್ನು ಸತ್ತವರೊಳಗೆ ಎಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ 
ರಕ್ತ್ಷಣೆಯಾಗುವುದು ಎಂಬುದೇ” (ರೋಮಾಪುರದವರಿಗೆ 10:9). 


ನೀವು ಸಹ ಯೇಸು ಕಿಸ್ತನನ್ನು ನಂಬಿದರೆ Yard, ಪಾಪಗಳಿಗೆ ಕಮಾಪಣೆಯನ್ನು 
ಮತ್ತು ಪರಿಹಾರಗಳನ್ನು ಹೊಂದಿಕೊಳ್ಳಬಹುದು. 


ಯೇಸುವಿನ ಮೇಲೆ ನಂಬಿಕೆಯಿಡಲು, ಮತ್ತು ಆತನು ನಿಮಗೋಸ್ಕರ ಶಿಲುಬೆಯ ಮೇಲೆ 
ಮಾಡಿದ ಕಾರ್ಯಗಳಲ್ಲಿ ನಂಬಿಕೆಯಿಟ್ಟು ತೀರ್ಮಾನ ತೆಗೆದುಕೊಳ್ಳಲು ಈ ಮುಂದಿನ 
ಪ್ರಾರ್ಥನೆಯು ಸಹಾಯ ಮಾಡುವುದು. ಯೇಸು ಕ್ರಿಸ್ತನು ನಿಮಗಾಗಿ ಏನು ಮಾಡಿದನೆಂದೂ 
ಮತ್ತು ನಿಮ್ಮ ಪಾಪಗಳ ಕ್ಷಮಾಪಣೆ ಮತ್ತು ಶುದ್ದೀಕರಣವನ್ನು ಹೊಂದಿಕೊಳ್ಳುವಂತೆಯೂ 
ಮತ್ತು ನಿಮ್ಮ ಅಂಗೀಕಾರವನ್ನು ತೋರಿಸುವಂತೆಯೂ ಸಹಾಯ ಮಾಡುತ್ತದೆ. ಈ ಪ್ರಾರ್ಥನೆ 
ಬರೀ ಮಾರ್ಗದರ್ಶಿಯಾಗಿದೆ. ನಿಮ್ಮ ಸ್ವಂತ ಮಾತುಗಳಲ್ಲಿ ಪ್ರಾರ್ಥಿಸಬಹುದು. 


ಪ್ರಿಯ ಕರ್ತನಾದ ಯೇಸುವ, ಇಂದು ನೀನು ನನಗಾಗಿ ಶಿಲುಬೆ ಮೇಲೆ ಮಾಡಿದ್ದನ್ನು 
ಅರ್ಥಮಾಡಿಕೊಂಡಿದ್ದೇನೆ. ನೀನು ನನಗಾಗಿ ಪ್ರಾಣ ಕೊಟ್ಟೆ. ನನಗಾಗಿ ನಿನ್ನ ಪವಿತ್ರವಾದ ರಕ್ತ 
ಸುರಿಸುವ ಮೂಲಕ ನನ್ನ ಪಾಪಗಳ ಪ್ರಾಯಶ್ಚಿತ್ತ ಮಾಡಿದಿ, ಇದರಿಂದ ನಾನು 
BAO, 63,09. ಯಾರು ಯಾರು ಆತನ ಮೇಲೆ ನಂಬಿಕೆಯಿಟ್ಟಿರೊ, ಅವರು ಪಾಪಗಳ 
ಕ್ಷಮಾಪಣೆ ಹೊಂದಿದರು ಎಂದು ಸತ್ಯವೇದವು ನನಗೆ ತಿಳಿಸುತ್ತದೆ. 


ಈ ದಿನ ನಾನು ನಿನ್ನನ್ನು ನಂಬುತ್ತೇನೆ. ನೀನು ನನಗಾಗಿ ಸಾಯುವುದರ ಮೂಲಕವೂ, 
ಮೂರನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬಂದದ್ದರ ಮೂಲಕವೂ ನೀನು ಮಾಡಿದ್ದನ್ನು 
ಅಂಗೀಕರಿಸಿಕೊಳ್ಳುತ್ತೇನೆ. 

ನನ್ನ ಒಳ್ಳೆಯ ಕೆಲಸಗಳಿಂದಲೂ, ಬೇರೊಬ್ಬನಿಂದಲೂ ನನ್ನನ್ನು ರಕ್ಷಿಸಿಕೊಳ್ಳಲು 
ಆಗುವುದಿಲ್ಲ. ನಾನು ನನ್ನ ಪಾಪಗಳ ಕ್ಷಮಾಪಣೆ ಸಂಪಾದಿಸಲು ಸಾಧ್ಯವಿಲ್ಲ. 


ಈ ದಿನ ನಾನು ನನ್ನ ಹೃದಯದಿಂದ ನಂಬಿ ನನ್ನ ಬಾಯಿಂದ * ನೀನು ನನಗಾಗಿ ಸತ್ತೇ ನನ್ನ 
ಪಾಪಗಳ ಪ್ರಾಯಶ್ಚಿತ್ತ ಮಾಡಿದ್ದಿ. ಮರಣದಿಂದ ಜೀವಿತನಾಗಿ ಎದ್ದು ಬಂದಿದ್ದಿ DOW ನಿನ್ನಲ್ಲಿ 
ಇಟ್ಟಿ ನಂಬಿಕೆಯಿಂದ, ನನ್ನ ಪಾಪಗಳ ಕ್ಷಮಾಪಣೆ, ಶುದ್ದೀಕರಣ ಪಡೆದುಕೊಂಡೆ" ಎಂದು 
ಹೇಳುತ್ತೇನೆ. 


ಯೇಸುವೇ ವಿನಗೆ ವಂದನೆಗಳು. ನಿನ್ನನ್ನು ಪ್ರೀತಿಸಲು ಸಹಾಯ ಮಾಡು. ನಿನ್ನನ್ನು ಇನ್ನೂ 
ತಿಳಿಯಲು ಮತ್ತು ನಿನಗೆ ನಂಬಿಗಸನಾಗಿರಲು ಸಹಾಯ ಮಾಡು. ಆಮೆನ್‌ 


rele ae 


MOE LEE BS Bees ಶಾಲೆ ಮತ್ತು ಸೇವಾ ತರಬೇತಿ ಕೇಂದ್ರ 






ಆಲ್‌ ಪೀಪಲ್ಸ್‌ ಸಭೆಯ ಸತ್ಯವೇದ ಶಾಲೆ ಮತ್ತು ಸೇವಾ ತರಬೇತಿ ಕೇಂದ್ರವು (APC-PC) 
ಭಾರತದ ಬೆಂಗಳೂರಿನಲ್ಲಿದೆ. ದೇವರ ವಾಕ್ಯದ APO SAD ಉತ್ತೇಜಿಸುವಿಕೆಯ ಅಧ್ಯಯನ 
ಮತ್ತು ಸಿದ್ಧಾಂತಗಳ ಉತ್ತಮವಾದ ದೈವಿಕ ಸಿದ್ಧಾಂತಗಳೊಡನೆ ಪವಿತ್ರಾತ್ಮನ 
ಅತ್ಯದ್ಭುತಕರವಾದ ಬಲದಲ್ಲಿ ಸೇವೆ ಮಾಡಲೂ ಸಜ್ಜುಗೊಳಿಸುವುದು ಮತ್ತು ಆತ್ಮನಿಂದ 
ತುಂಬಿದ ಅಭಿಷೇಕ ಹೊಂದಿದ್ದು - ತರಬೇತಿಯನ್ನು ಪಡೆದುಕೊಳ್ಳುವುದನ್ನು ಒದಗಿಸುತ್ತೇವೆ. 
ಒಬ್ಬ ವ್ಯಕ್ತಿಯನ್ನು ದೈವಿಕ ಗುಣನಡತೆಗೆ ಒತ್ತು ನೀಡುವಂತಹ ಸೇವೆಗಾಗಿ, ದೇವರ ವಾಕ್ಯದಲ್ಲಿ 
ಆಳವಾಗಿ ಬೇರೂರುವುದಕ್ಕಾಗಿ, ಮತ್ತು ಕರ್ತನೊಂದಿಗಿನ ನಿಕಟಿವಾದ ಸಂಬಂಧದಲ್ಲಿ ಹೊರ 
ಹರಿಯುವಂತಹ ಅದ್ಭುತಗಳು, ಸೂಚಕ ಕಾರ್ಯಗಳು ಮತ್ತು ಮಹತ್ಕಾರ್ಯಗಳನ್ನು 
ಬಲಯುತವಾಗಿ ಪ್ರದರ್ಶಿಸಲು ಅವರನ್ನು ಅಭಿವೃದ್ಧಿಪಡಿವುದನ್ನು ನಾವು ನಂಬುತ್ತೇವೆ. 


ಏ.ಪಿ.ಸಿ-ಬಿ.ಸಿ. ಯಲ್ಲಿ ಉತ್ತಮವಾದ ಬೋಧನೆಗಳ ಜೊತೆಗೆ ದೇವರ ಪ್ರೀತಿಯನ್ನು 
ಪ್ರದರ್ಶಿಸುವುದು, ಅಭಿಷೇಕ ಮತ್ತು ಪವಿತ್ರಾತ್ಸನ ಪ್ರಸನ್ನತೆ ಮತ್ತು ದೇವರ ವಾಕ್ಯದ 
ಅತ್ಯದ್ಭುತಕರ ಕಾರ್ಯಗಳಿಗೆ ನಾವು ಒತ್ತು ಕೊಡುತೇವೆ. ಅನೇಕ ಯುವ ಪುರುಷ ಮತ್ತು 
ಸ್ಟೀಯರು ತರಬೇತಿ ಹೊಂದಿದ್ದಾರೆ ಮತ್ತು ಅವರ ಜೀವಿತಗಳ ಮೆಲೆ ದೇವರ ಕರೆಯನ್ನು 
ನೆರವೇರಿಸಲು ಕಳುಹಿಲ್ಬಟ್ಟೆದ್ದಾರೆ. 


ನಾವು ಮೂರು ಕಾರ್ಯಕ್ರಮಗಳು ನೀಡುತ್ತೇವೆ. 

ಒಂದು ವರ್ಷದ ಸರ್ಟಿಫಿಕೇಟ್‌ ಇನ್‌ POW ಮತ್ತು ಕ್ರಿಶ್ಲಿಯನ್‌ ಮಿನಿಷ್ಟಿ (C.Th) 
ಎರಡು ವರ್ಷದ ಡಿಪ್ಲೋಮ ಇನ್‌ POI?’ ಮತ್ತು ಕ್ರಿಶ್ನಿಯನ್‌ ಮಿನಿಷ್ಟಿ (D.Th.) 
ಮೂರು ವರ್ಷದ ಬ್ಯಾಚುಲರ್‌ ಇನ್‌ ಥಿಯಾಲಜಿ ಮತ್ತು ಕ್ರಿಶ್ಚಿಯನ್‌ ಮಿನಿಷ್ಟಿ (B.Th.) 


ತರಗತಿಗಳು ವಾರದ ಪ್ರತಿದಿನ ಸೋಮವಾರದಿಂದ ಶುಕ್ರವಾರ ಬೆಳಿಗ್ಗೆ 9 ರಿಂದ ಮದ್ಯಾಹ್ನ 1 
ರವರೆಗೆ ಜರುಗುತ್ತದೆ. ದಿನದ ವಿದ್ಯಾರ್ಥಿಗಳು, ಕೆಲಸ ಮಾಡುವ ವೃತ್ತಿಪರರು ಮತ್ತು ಮನೆಯಲ್ಲಿ 
ಇರುವವರು ಇಂತಹ ತರಗತಿಗಳಿಗೆ ಹಾಜರಾಗಬಹುದು ಮತ್ತು ಮಧ್ಯಾಹ್ನ 1 ರ ನಂತರ ಅವರ 
ಕಲಸಗಳನ್ನು ಮುಂದುವರೆಸಬಹುದು. 


ವಸತಿನಿಲಯ ಇಚ್ಛಿಸುವ೦ಂತಹ ವಿದ್ಯಾರ್ಥಿ / ವಿದ್ಯಾರ್ಥಿನಿಯರುಗಳಿಗೆ ಪ್ರತ್ಯೇಕ ವಸತಿ 
ವ್ಯವಸ್ಥೆ ದೊರೆಯುತದೆ. ವಿದ್ಯಾರ್ಥಿಗಳು ಸೇವಾಕಾರ್ಯಗಳು ವಿಶೇಷ ಸಮಾವೇಶಗಳು 
ಮಧ್ಯಾಹ್ನದ ಅವಧಿಗಳಲ್ಲಿ ಪ್ರಾರ್ಥನೆ ಮತ್ತು ಆರಾಧನೆ ಸಮಯದಲ್ಲಿ ಪ್ರತಿವಾರದ ದಿನ 
ಮದ್ಯಾಹ್ನ 2 ರಿಂದ 5 ರವರೆಗೆ ಭಾಗವಹಿಸಬೇಕು. ಮಧ್ಯಾಹ್ನದ ತರಗತಿಗಳು ದಿನದ 
ತರಗತಿಗಳಿಗೆ (ವಸತಿ ಬಯಸದ) ಐಚ್ನಿಕ ವಿಷಯವಾಗಿದೆ. ಎಲ್ಲಾ ವಿದ್ಯಾರ್ಥಿಗಳು ವಾರಾಂತ್ಯದ 
ದಿನದಲ್ಲಿ ಒಂದು ಅಥವಾ ಅನೇಕ ಸ್ನಳೀಯ ಸಭೆಗಳಲ್ಲಿ ಸೇವೆ ಮಾಡಲು 
ಪ್ರೋತ್ಸಾಹಿಸಲಾಗುತದೆ. 


ಸತ್ಯವೇದ ಶಾಲೆ, ಕೊಡಲ್ಪಟ್ಟಿಂತಹ ವಿವಿಧ ಕಾರ್ಯಕ್ರಮಗಳು, ಕಲಿಕಾ ವಿಷಯಾಂಶಗಳು 
ಮತ್ತು ಅರ್ಜಿಯನ್ನು ಡೌನ್‌ ಲೋಡ್‌ ಮಾಡಲು apcwo.org/biblecollege ಅನ್ನು 
ಸಂಪರ್ಕಿಸಿರಿ. 

APC-BC is accredited by the Nations Association for Theological Accreditation (NATA) 





ದೇವರ ಹೃದಯವು ಪ್ರಾಕೃತಿಕವಾಗಿ ವಿಮೋಚಕವಾಗಿದೆ. ದೇವರು ಪ್ರಾರಂಭಿಸಿರುವುದನ್ನು ಎಂದಿಗೂ ಬಿಟ್ಟು ಬಿಡುವುದಿಲ್ಲ. 
ಮೌಲ್ಯವನ್ನು ಲೆಕ್ಕಿಸದೇ ಆತನು ಪ್ರೀತಿಸುತ್ತಾನೆ ಮತ್ತು ಸಂಪೂರ್ಣವಾಗಿ ರಕ್ಷಿಸುತ್ತಾನೆ. ದೇವರು ಯಾವಾಗಲು 
ವಿಮೋಚಿಸಲು ಮತ್ತು ವಿಷಯಗಳನ್ನು ತನ್ನ ಬಳಿಗೆ ಹಿಂತಿರುಗಿ ತರಲು ಹುಡುಕುತ್ತಾನೆ. ನಾವು ಆತನಂತಿರಲೂ 
ಕರೆಯಲ್ಪಟ್ಟಿದ್ದೇವೆ ಮತ್ತು ನಮ್ಮ ಜೀವಿತದ ಪರಿಸ್ಥಿತಿಗಳು ಮತ್ತು ನಾವು ಎದುರಿಸುವ ತೊಂದರೆಗಳಿಗೆ ನಮ್ಮ ವಿಧಾನವು 
ವಿಮೋಚನೆಯಾಗಿರಬೇಕು. 


ಈ ಅಧ್ಯಯನದಲ್ಲಿ, ದೇವರ ವಿಮೋಚನೆಯ ಹೃದಯವನ್ನು ಸೆರೆಹಿಡಿಯುವುದು ಮತ್ತು ಅರ್ಥಮಾಡಿಕೊಳ್ಳುವುದು ನಮ್ಮ 
ಗುರಿಯಾಗಿದೆ. ಆದ್ದರಿಂದ ಆತನ ವಿಮೋಚನ ಕಣ್ಣಿನೊಡನೆ ಜೀವಿತದ ಪರಿಸ್ಥಿತಿಗಳನ್ನು ನೋಡುವುದನ್ನು ಕಲಿಯಬಹುದು 
ಮತ್ತು ಹಾಗೆಯೇನಮ್ಮ ಸ್ವಂತ ಜೀವಿತಗಳಲ್ಲಿ ನಮ್ಮ ಸುತ್ತಮುತ್ತಲಿನವರುಗಳ ಸಂಗತಿಗಳಿಗಾಗಿ ಆತನ ವಿಮೋಚನ 
ಪ್ರಕ್ರಿಯೆಯಲ್ಲಿ ದೇವರೊಂದಿಗೆ ಜೊತೆಕೆಲಸದವರಾಗಿರುವುದನ್ನು ಕಲಿಯಬೇಕು. 


ದೇವರ ವಿಮೋಚನಾ ಪ್ರಕ್ರಿಯೆಯ ಸಮಯ, ತ್ಯಾಗ, ಕ್ಷಮಾಪಣೆ ಮತ್ತು ಪುನಃ ಸ್ಥಾಪನೆಯ ಪ್ರಮುಖ ಅಂಶಗಳನ್ನು 
ಒಳಗೊಂಡಿವೆ. ಈ ವಿಮೋಚನಾ ಪ್ರಕ್ರಿಯೆಯಲ್ಲಿ ದೇವರೊಡನೆ ಜೊತೆ-ಕೆಲಸದವರಾಗಿರಲೂ ನಾವು ಇಲ್ಲಿದ್ದೇವೆ. ನಾವು 
ದೇವರೂಂದಿಗೆ ಕಾರ್ಯ ಮಾಡಬೇಕು, ಆತನ ವಿಮೋಚನೆಯ ಪ್ರತಿ ಅಂಶಗಳನ್ನು ನಮ್ಮ ಜೀವಿತದಲ್ಲಿ ವಿಷಯಗಳನ್ನು 
ವಿಮೋಚಿಸಲು ಆತನು ಕಾರ್ಯಮಾಡುವಂತೆ ಹಾಗೆಯೇ ಇತರೆ ಜನರ ಜೀವಿತದಲ್ಲಿ ಆತನ ವಿಮೋಚನೆಯ ಕಾರ್ಯ 
ಜರುಗುವುದನ್ನು ನೋಡಲು ಆತನೊಡನೆ ಜೊತೆ-ಕೆಲಸದವರಾಗಿರುವಂತೆ ಹಿಂಬಾಲಿಸಬೇಕು ಮತ್ತು ಗುರ್ತಿಸಬೇಕು 


ನಿಮ್ಮ ಜೀವಿತದಲ್ಲಿ ದೇವರು ವಿಮೋಚಿಸಲು ನೀವು ಅಪೇಕ್ಷಿಸುವಂತದ್ದು ಏನು? ದೇವರು ನಿಮ್ಮ ವಿಮೋಚಕನಾಗಿದ್ದಾನೆ. 
ಆತನ ವಿಮೋಚಿಸುವ ಸಾಮರ್ಥ್ಯಕ್ಕಿಂತ ಮಿಗಿಲಾದದು ಯಾವುದು ಇಲ್ಲಾ. . ನಿಮ್ಮ ಪರಿಸ್ಥಿತಿಗಳು ಏನಾಗಿವೆ ಎಂಬುದನ್ನು 
ಪರಿಗಣಿಸದೇ ನಂಬಿಕೆಯಲ್ಲಿ ನೀವು ಆತನನ್ನು ನೋಡುತ್ತೀರಿ ಮತ್ತು ಆತನ ವಿಮೋಚನಾ ಕಾರ್ಯವನ್ನು ಅನುಭವಿಸಿರಿ.ಈ 
ಪುಸ್ತಕವು ಇದನ್ನು ಮಾಡಲು ಸಹಾಯ ಮಾಡುತ್ತದೆ! 


ಆಶಿಷ್‌ ರಾಯ್‌ಚೂರ್‌ 


All Peoples Church & World Outreach 
# 319, 2nd Floor, 7th Main, HRBR Layout, 
2nd Block, Kalyan Nagar, Bangalore 560 043 Karnataka, INDIA 


Phone: +91-80-25452617 
Email: contact@apcwo.org 
Website: apcwo.org 





